ಕೇ ಡಾ. ಬಾಬಾಸಾಹೇಬ್‌ ಅಂಬೇಡ್ಕರ್‌ ಮತ್ತು 
ಭಾರತದಲ್ಲಿ ಮಹಿಳಾ ವಿಮೋಚನೆಯ ಪ್ರಶ್ನೆ 


ಬಡತನ : ಸಂವಿಧಾನದ ಆಶಯಗಳು ಭಂಗ 


ಲಿಂಗ - ಬಡತನ ಮತ್ತು ಮಹಿಳಾಭಿವೃದ್ಧಿ 


ಮಾನಸ 


ತಿಂಗಳ ಪತ್ರಿಕೆ 


ಸಂಪುಟ : 15 
ಜುಲೈ : 2000 


ಸಂಪಾದಕೀಯ ಮಂಡಳಿ : 
ರಾಜೇಶ್ವರಿ ಎಚ್‌. ಎಸ್‌. 

ಚಂಪಾವತಿ ಎಚ್‌. ಎಸ್‌., ಸರಸ್ಪತಿ ದು. 

ಸವಿತ ಎ., ಗೀತಾ, ವೆಂ. ವನಜಾ, ನೀಲಾಂಜನ 
ಶ್ಯಾಮಲ, ಬಿ. ಎನ್‌. ಶಾರದ 

ಹೆಚ್‌. ಎಸ್‌. ಪುಷ್ಪ 


ಸಲಹೆ - ಸಹಕಾರ : 
ಇಳಾ ವಿಜಯಾ 


ವಿಳಾಸ 
“ಮಾನಸ” ತಿಂಗಳ ಪತ್ರಿಕೆ 
ಪಂಚಾಯಿತಿ ರಸ್ತೆ 
ಕಾಡುಗೋಡಿ ಪೋಸ್ಟ್‌ 
ಬೆಂಗಳೂರು - 560 067 


38೫ನೆ. :; ಬಿಡಿ ಪ್ರತಿ 3-00 
ವಾರ್ಷಿಕ ಚಂದಾ 40-00 


ರೂ. 
ರೂ. 


ಒಂದು ವಿಶೇಷ ಸಂಚಿಕೆಯೊಂದಿಗೆ 
ಒಟ್ಟು ಹನ್ನೊಂದು ಸಂಚಿಕೆಗಳು 


ಈ ಸಂಚಿಕೆಯಲ್ಲಿ...... 


ಮಹಿಳಾ ವಿಮೋಚನೆಯ ಪ್ರಶ್ನೆ 
ಮೂಲ ಮರಾಠಿ : ಪ್ರತಿಮಾ ಪರ್ದೆಶಿ 
ಇಂಗ್ಲಿಷ್‌ ಅನುವಾದ : ಡಾ. ಶರ್ಮಿಳಾ ರೆಗೆ 


ಬಡತನ : ಸಂವಿಧಾನದ ಆಶಯಗಳು ಭಂಗ 


ಲಿಂಗ - ಬಡತನ ಮತ್ತು ಮಹಿಳಾಭಿವೃದ್ಧಿ 


ಡಾ|! ಮಂಗಳಾ ಎಸ್‌. ಎಂ. , ಮೈಸೂರು 


ಮಾನಸ ಪ್ರತಿಗಳಿಗಾಗಿ 


`ಮೈಸೂರು 


ಮೈಸೂರಿನಲ್ಲಿ ರುವ ಓದುಗರು ಮಾನಸ 


ಎಲ್‌. 3, 


ಸಂಪರ್ಕೆಸಿ 


ವೆಂ. ವನಜ 
ಏಳನೇ ತಿರುವು, ವಿ.ವಿ. ವಸತಿ ಗೃಹ 


| 
| 
| 
| 
| 
ಪ್ರತಿಗಳಿಗಾಗಿ ಹಾಗೂ ಚಂದಾ ನವೀಕರಣಕ್ಕಾಗಿ 
| 
| 
| 
| 
| 


ಮಾನಸ ಗಂಗೋತ್ರಿ, ಮೈಸೂರು - 570 006 


\ | 


ನಾ ಪಚಕಾ ಔತಾ ಪಾಲು ಜಾ ರವ ಅ 35 


ಡಾ. ಬಾಬಾಸಾಹೇಬ್‌ ಅಂಬೇಡ್ಕರ್‌ ಮತ್ತು ಭಾರತದಲ್ಲಿ 


ಕನ್ನಡಕ್ಕೆ ಸಂಗ್ರಹಾನುವಾದ : ಸಿ.ಜಿ. ಮಂಜುಳಾ 


ಜಸ್ಟ್ರೀರ್‌ ಸಿಂಗ್‌ 


ಈ 


ಸಂಪಾದಕರು, ಪ್ರಕಾಶಕರು ಹಾಗೂ ಮುದ್ರಕರು : ಮಾನವಿ ಮುದ್ರಣಾಲಯ 
ಪಂಚಾಯಿತಿ ರಸ್ತೆ, ಕಾಡುಗೋಡಿ ಅಂಚೆ, ಬೆಂಗಳೂರು - ೫೬೦ ೦೬೭ 


Ne 18 


- 


ಸಂಸಾ ಣಜ 


ತ 


ಇತಿ ್ರೀಚೆಗೆ ಮಹಿಳಾ ವಿಮೋಚನೆಯನ್ನು ಕುರಿತು ನಡೆಯುತಿ' ರುವ ಚರ್ಚೆಯಲ್ಲಿ ' 


. ಮಹಿಳೆ ಹಾಗೂ ಜಾತಿಯ ಪ್ರಶ್ನೆಯನ್ನು ತಾತ್ವಿಕ ಹಿನ್ನೆಲೆಯಲ್ಲಿ ವಿಶ್ಲೇಷಿಸುವ ಪ್ರಯತ್ನಗಳು 
ಕಂಡುಬರುತ್ತಿವೆ. ಮಹಿಳಾ ಚಿಳುವಳಿಯ ದಿಕ್ಕನ್ನು ಪ್ರಶ್ನಿ ಸುವ ಹಾಗೂ ಮಜಳೆಯರ 


೨ 


ಸಮಸ್ಯೆಯೊಂದಿಗೆ ತಳಕು ಹಾಕಿಕೊಂಡಿರುವ ಪಿತೃಪ್ರಾಧಾನೃತೆ, ಜಾತಿ ಹಾಗೂ ವರ್ಗದ ' 


ಸಂಕೀರ್ಣತೆಯನ್ನು 6 ಕೌಂತಳ್ಳುನಲ್ಲಿ. ಅಂಬೇಡ್ಕರ್‌, ಹ ಹಾಗೂ 


¥ ರಿಕ ವ್ಯಾಖ್ಯಾನಗಳು ಪೂರಕವಾಗಿವೆ ' 


ಘೂ ಸಂಚಿಕೆಯಲ್ಲಿ ಮಹಿಳಾ ವಿಮೋಚನೆಯನ್ನು ಕುರಿತು: ಅಂಬೇಡ್ಕ ರ್‌ರವರ 


ಚಿಂತನೆಯ ಮೊಲವನ್ನು ಆಧರಿಸಿದ ಪ್ರತಿಮಾರವರ ಲೇಖನವನ್ನು: ಮಾನಸಔ 
ಓದುಗರಿಗಾಗಿ ಪ ಪ್ರಕಟಿಸಿದ್ದೇವೆ. ಮಹಿಳಾ ಸಂಘಟನೆಗಳು ಜಾತಿಯ” ಪ್ರಶ್ನೆಯನ್ನು 


ಗಂಭೀರವಾಗಿ ಪರಿಗಣಿಸಿದ್ದರೂ, ಪಿತೃಪ್ರಾಧಾನ್ಯತೆಯ ಪರಿಕಲ್ಪನೆಯನ್ನು ಕುರಿತು ನೀಡಿದ 
ವಿಶ್ಲೇಷಣೆಯ ಒತ್ತನ್ನು, ಜಾತಿಯ ವಿಶ್ಲೇಷಣೆಗೆ ನೀಡಿಲ್ಲವೆಂಬ ಆರೋಪ ಮಾಡಲಾಗಿದೆ. 


ಈ ಆರೋಪವು ಹುರುಳಿಲ್ಲ ದ ಆರೋಪವೆಂಬ ವಾದವನ್ನು ಸಹ ಮಂಡಿಸಲಾಗಿದೆ. 


ಶ್ರೇಣೀಕೃತ ವ್ಯವಸ್ಥೆ ಯಾದ ಜಾತಿ ಪದ್ದತಿಯು ಪಿತ್ಯ ಪ್ರಾಧಾನ್ಯತೆಯ ಅಂಶವನ್ನು 


ಅಂತರ್ಗತವಾಗಿ ಒಳಗೊಂಡಿದ್ದು, ಇದು ಮಹಿಳೆಯರ ಸಮಸ್ಯೆ ಹೇಗೆ ಕಾರಣ 


' ವಾಗಿದೆಯೆನ್ನು ವುದನ್ನು ಲೇಖಕಿಯು ವಿಶ್ಲೆ ಆಷಿಸಿದ್ದಾ ರೆ. 


“ 


ಮಹಿಳಾ ಸಂಘಟನೆಗಳು ಜಾತಿ ಪದ್ಧತಿಯ ವಿರೋಧಿ. ನಿಲುವನ್ನು ಹೊಂದಿ, . 


ಹಲವಾರು ಪ್ರಗತಿಪರ ಹೋರಾಟಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರೂ ಮಹಿಳಾ 
ಸಮಸ್ಯೆಯ ವಿಶ್ಲೇಷಣೆಯಲ್ಲಿ, ಜಾತಿ ಪದ್ಧತಿ, ಪಿತೃಪ್ರಾಧಾನ್ಯತೆ, ವರ್ಗ ಹಾಗೂ ಲೈಂಗಿಕತೆ 
ಇವುಗಳ ನಡುವೆ ಸಮರ್ಥವಾದ ತಾರ್ಕಿಕ ಕೊಂಡಿಯನ್ನು ಸ್ಥಾಪಿಸುವಲ್ಲಿ 
ಯಶಸ್ವಿಯಾಗದಿರುವುದು ಕಂಡುಬರುತ್ತದೆ... 


ಈ ನಿಟ್ಟಿನಲ್ಲಿ ಮಹಿಳಾ ಸಂಘಟನೆಗಳು ಸಕಾರಾತ್ಮಕ ಚರ್ಚೆಯನ್ನು ನಡೆಸ 


"ಬೇಕಾದುದು ಅತ್ಯಗತ್ಕವಾಗಿದೆ. ಈ ಅಂಶಗಳತ್ತ ಚರ್ಚೆ, ಸಂವಾದ, ನಡೆಸಿ ತಾತ್ವಿಕ. 


ಚೆಲ್ಲುವುದರ ಮೂಲಕ ಮಹಿಳಾ ಚಳುವಳಿ ಹೆಚ್ಚು ಸಂವೇದನಾಶೀಲ ಹಾಗೂ 
ಕ್ರಿಯಾಶೀಲವಾಗಬೇಕಾಗುತ್ತದೆ. ಈ ವಿಷಯವನ್ನು ಕುರಿತು ಓದುಗರಿಂದ ಚರ್ಚೆಯನ್ನು 
ಆಹ್ವಾನಿಸುತ್ತೇವೆ. 


ಡಾ. ಬಾಬಾಸಾಹೇಬ್‌ ಅಂಬೇಡ್ಕರ್‌ ಮತ್ತು ಭಾರತದಲ್ಲಿ ಮಹಿಳಾ 
ಹ ವಿಮೋಚನೆಯ ಪ್ರ ಶ್ನೆ ಗ ಹ 


ಮೂಲ ಮರಾಠಿ : “ಪ್ರ ಪ್ರತಿಮಾ. ಪರ್ದೇಶಿ 
| ಇಂಗ್ಲಿಷ್‌. ಅನುವಾದ : ಹಾ. ಶರ್ಮಿಳಾ ಹ 
ಕ್ಟ ಡಕ್ಣೆ ಸಂಗ್ರಹಾನುವಾದ: ಸಿ. ಜಿ ಮಂಜುಳಾ 
sf ಕ ಕ್ರಾ ಂತಿಸಿನ್ನಾ ನಾನಾ ಪಾಟೀಲ್‌: ಅಕಾಡೆಮಿ ಮಾಲಿಕೆಯಲ್ಲಿ ಪ್ರಕಟವಾಗಿರುವ ತಾ ಪರ್ದೇಶಿ ಅವರ ಸ ಸ 
: | ಮೂಲ ಕೃತಿ 60 ಪುಟಗಳನ್ನು ಹೊಂದಿದೆ ಸಂಸತ್‌ ಸದಸ್ಳ ವಕೀಲಿ ಪ್ರಕಾಶ್‌ ಅಂಬೇಡ್ಕರ್‌ ಅವರ ಮುನ್ನುಡಿ ಇರುವ ಈ |. 
| ಕೃತಿಯನ್ನು ಮೂಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯ ಭಾಗ ವಸಾಹತುಷುಹಿ ಅವಧಿಯಲ್ಲಿ ಮಹಾರಾಷ್ಟ್ರದಲ್ಲಿ |. 


ಸ |. ಮಹಿಳಾ ಪ್ರಶ್ನೆಗೆ ಸಂಬಂಧಿಸಿದಂತೆ ಸ್ಥಷ್ಟಿಯಾದ ವಿಭಿನ್ನ ಸ್ಥೆದ್ಧಾ ತೆಕನಿಲಾಘಗಳ ಎವರವಾದ ಎತತ! ಕರಣದ. 7 ಸ 
ತ್ತ ಸ್ಥಸ್ರಾಂಸ ನಿರಾಳ 5 ಮುಖ್ಯ ಭಾಗಗಳಾಗಿ ವರ್ಗಿಕರಿಸಲಾಗಿದೆ. ಮ ರ ಎ 


`ನ: ಬ್ರಾಹ್ಮಣಿಕೆಯ ಪರಿಚಯ: ನಭ ಲಹರ ತ ಆಯ ಸೆಟಿಕಾ ಸಮಿತಿಯವರಿ1 ಕುಸಬಡುವ ನ ` 

ತ್ತ ಕನ ಚಿಂತನೆಯ ಮಾಗ್‌) . | ಸ 
4 ತೆ ತ ಬ್ರಾಹ್ಮಃಣೆಕೆಯ ಸುಧಾರಿಣಾವಾದಿ ನಿಲುವು ಕ ಲೋಕಿತ್‌ವಾದಿ, "ಅಗರ್‌. ಎಂ. 3 ಕಾನಡಿ ನ ಮತ್ತಿ ತರರು || “ 
ತು ಪ್ರತಿನಿಧಿಸುವಂತದ್ದು) ಫ್‌ ರ 


ಸ್ಥ 


ತ ನ 


ಸ ಬ್ರಾ ಹ್ಮ ಹೇತರ ಶ್ರಾ ಂತಿಕಾರಿ'ನಿಲುವು ( ಜೋತಿಬಾ. ಫಲ ತ ತಾರಾಬಾಯ ತಿಂ ಡಾ. ಬಾಬಸಾಹೇಬ್‌ ಅಂಬೇಡ್ಕರ್‌ Fs 3 
ಮ ಮತ್ತಿತರಡುಪ್ರತಿನಿಧಿಸವಂತದ್ದು) | pe ಸ 


ತ್ಸ ಕ ಮಾರ್ಕ್ಸ್‌ವಾದಿ ನಿಲುವ ( ವರ್ಗವಾಗಿ ಜಾತಿ ಕುಸಿಯುತ್ತಿ ರುವಾಗ ಬ್ರಾಹ್ಮಣಿಕೆಯ ನೆಲವ ಅಗವಡಿಸಿಕೊಳ್ಳ ವದು; ತ 
ಕೃತಿಯ ಎರಡನೇ ಭಾಗ ಭಾರತದಲ್ಲಿ ಮಹಿ ಛಯರ ವಿಮೋಚನೆ ಪ್ರಶ್ನೆಗೆ. ಸಂಬಂಧಿಸಿದಂತೆ ಡಾ ಅಂಬೇಡ್ಕರ್‌ ಅವರ | -. 


-1 ನಿಲುವು. ಚಿಂತನೆಗಳನ್ನು ವಿವರವಾಗಿ ವಿಶ್ಲೇಷಿಸುತ್ತದೆ. ಮೂರನೆಯ ಭಾಗ್ಯ ಮಹಿಳಾ ವಿಮೋಚನೆ ಕುರಿತಂತೆ ಬ್ರಾಹ್ಮ ಹೇತರ | 
ದೆ ಹಾದಿಯನ್ನು ವಿವರವಾಗಿ ಬಿಚ್ಚಿಡುತ್ತದೆ. ಇಲ್ಲಿ ನರಡನೆಯ ಭಾಗ ಅಸು ವಿವರವಾಗಿ ಸೀ ಗೆ ತ 


ತ್‌ ಜಾಸ್‌ ಸಾ ತ್ತ ಸ ನ ಕ ಬ (ನ ಗಳ ವಿರುದ್ಧ ಆಕ್ರ ತ ಆ ಈ ಚಿಂತನೆಯ . 


20ನೇ ಶತಮಾನದ ಮಹಾರಾಷ್ಟದಲ್ಲಿ ಮಹಿಳಾ ಪ್ರಶ ಗೆ ಧಾಟಂನೀ ಡಾ. ಅಂಬೇಡ್ಕರ್‌ರ ಕೃತಿಗಳಲ್ಲಿ ಪ್ರತಿಬಿಂಬಿತವಾಗಿದೆ. ``. 


".... ಸಂಬಂಧಿಸಿದಂತೆ ಕಂಡುಬಂದ ವಿಭಿನ್ನ ನಿಲುವುಗಳ ಒಳಗೇ ಡಾ. ಮಹಿಳೆಯರ ಪಠಾಧೀನತೆಗೂ. ಜಾತಿ ವೃವಸ್ಥೆಗೊ ಇರುವ .. 


ಅಂಬೇಡ್ಕರ್‌ ಚಿಂತನೆಯ ವಿಶ್ಠೆ ಸ್ಲೇಷಣೆಯನ್ನು ಗುರುತಿಸಬೇಕಿದೆ. : ಸಂಪರ್ಕವನ್ನು ವಿವರವಾಗಿ ಎಶ್ಲೇ ೇಹಿಸಿದ್ದಾರೆ.. ಸ ಕೃತಿಗಳು ಣಿ 


ತೆ ಕೆಲವರು: ಬ್ರಾಹ್ಮ ಣಿಕೆಯ ಚೌಕಟ್ಟಿ ನೊಳಗೆ ಮತ್ತೆ ಕೆಲವು , ಹಾಗೂ ಭಾಷಣಗಳಲ್ಲಿ. ಕಂಡುಬರುವ ಈ ಕೆಳಗಿನ ಇಸು ಹ 


ನ 


ಹಿಂದೂವಾದದ ಪರಿಧಿಯೊಳಗೆ ಮಹಿಳಾ ಪ್ರಶ್ನೆ; ಮುಂದಿಟ್ಟಿದ್ದಾರೆ. ' ಮೂಲಕ ಇದನ್ನು ವಿವರವಾಗಿ ಚಿತ್ರಿಸಬಹುದು. : 
ಇನ್ನೂ ಕೆಲವರು, ಈ ಪ ಪ್ರಶ್ನೆಯನ್ನು ಆ ಕಾಲದ ಬ್ರಾಹ್ಮ ಣೇತರ ' ಮಹಿಳೆಯರು ಜಾತಿ ವ್ಯವಸ್ಥೆ ಯ ಹೆಬ್ಬಾ ಗಿಲು.' 


... ಚಿಂತನೆಯ ಜೊತೆಗೆ, ಒಟ್ಟುಗೂಡಿಸಲು ಪ್ರಯತ್ನಿಸಿದ್ದಾರೆ. 2 ತ ವಸ್ಥೆ ಮಹಿಳೆಯರ ಪರಾಧೀನತೆಯನ್ನು ಮತ್ತಷ್ಟು ಇ 
|... ಮಾರ್ಕ್ಸ್‌ವಾಧಿ ವರ್ಗದ ಚೌಕಟ್ಟು, ದುಡಿಯುವ ವರ್ಗದ ಮಹಿಳೆ... ಬಲಪಡಿಸುತ್ತದೆ. % 


ಆಜ "ಯರಿಗೆ ದನಿ ನೀಡಿತು. ಬ್ರಾಹ್ಮಣೇತರ ಕ್ರಾಂತಿಕಾರಿ ಚಿಂತನೆಯ 
* ಗ ಧಾಟಿ, ಜಾತ್ರಿ. ವರ್ಗ ಸ ಪಿತೃಪ್ರಾಧಾನ್ಮ ದ ಮೂರು 


3. ಬ್ರಾಹ್ಮಣಿಕೆಯ ಸಂಸ್ಕೃತಿ ಮಹಿಳೆಯರ. . ಪಠಾಧೀನತೆಗ ಗೆ. | 


Kl 


ಕ ಸ ಬಾಹ್ಮ ಹೇತರ ಸುಧಾರಣಾವಾದಿ ನಿಲುವ (ಪಂಡಿತಾ ರಮಾಬಾಯಿ ಮಹರ್ಷಿ ಮತ್ತಿತರರ ಪ್ರತಿನಿನವಂಡದ್ದು ) 


ಸ 4. ಕ ಬಾಡ ಅಧಾರಿತ ಿಕ್ರಿಪ್ರಥಾನ ಕಾನೂನುಗಳಿಗೆ. psn 


`ಹಿಂದೂ ಸಂಹಿತೆ ಮಸೂದೆ (ಹಿಂದೂ ಕೋಡ್‌ ಬಿಲ್‌). . 
ಸ ದಲಿತ ಮಹಿಳೆಯರ ಅಸ್ತಿತ್ವ ಸ್ಥಾಪಿಸುವ ಪ್ರಯತ್ನಗಳು. 
6. ದಲಿತ'ಮಹಿಳೆಯರಲ್ಲಿ ರಾಜಕೀಯ ಪ್ರಜ್ಞೆಯ ಏರಿಕೆ. 


3 ಮಹಿಳೆಯರ ವಿರುದ್ಧದ ಹಿಂಸಾಚಾರ ಆಚರಣೆಗಳಿಗೆ ` 


ಸ ಬ್ಯ: ಪರಂಪರೆ ಹಾಗೂ ಮಹಾತ್ಮಾ ಫಲ ಅವರ 
ಜಾ ಉತ್ತರಾಧಿಕಾರ. | 


ಬಹುದು 

ಮಳಿ ಹು ವ್ಯವಸ್ಥೆಯ ಹೆಬ್ಬಾಗಿಲು | 
| ಜಾತಿ ವ್ಯವಸ್ಥೆಯ ತಮ್ಮ ವಿಶ್ಲೇಷಣೆಯಲ್ಲಿ, ಹು 
`ವಿಕೆಯಲ್ಲಿ ಅಸ್ಪೃಶ್ಯತೆಯ ಮೂಲವನ್ನು ಹುಡುಕಿ, ಜಾತಿಗಳು ಬೇಲಿ 


' ಹಾಕಿದ ವರ್ಗಗಳು ಎಂದು 'ಪ್ರಸ್ತಾಪಿಸುತ್ತಾರೆ. "ಅಂತರಜಾತಿ . 


`` -ವಿವಾಹ ಇಲ್ಲದಿರುವುದು ಅಥವಾ ಸಗೋತ್ರ ವಿಮೆಹ-ಜಾತಿಯ 


p+ 


"ಮುಖ್ಯ ಲಕ್ಟಣ': ಎಂದು ಅಪರು ಹೇಳುತ್ತಾರೆ. ಜಾತಿಯ ಈ. 
ಚರ್ಚೆಯಲ್ಲಿ ಜಾತಿ ವ್ಯವಸ್ಥೆ ಹಾಗೂ ಮಹಿಳೆಯ ಪರಾಧೀನತೆಯ 


ಅಂತರ್ಗತ ಸಂಬಂಧವನ್ನು ಅಂಬೇಡ್ಕರ್‌ ವಿವರಿಸುತ್ತಾರೆ. ಎಂದರೆ 


ಗ ಜಾತಿ ವ್ಯವಸ್ಥೆಯ ವಿಶ್ಲೇಷಣೆಯಲ್ಲಿ ಮಹಿಳೆಯ: 
13503 ಅಂಡ ಅಂತರ್ಗತವಾದದ್ದು. Ge ಜಾ 


ಡಾ. ಅಂಬೇಡ್ಕರ್‌ರ : ಪ್ರಕಾರ, ಅಶ್ಟುದ್ಧ ತೆ. ಅಥವಾ ' 


ಅಸ್ಪೃಶ್ಯತೆಯ ಅಂಶ ಜಾತಿ ವ್ಯವಸ್ಥೆ ಸಿಯ ಮುಖ್ಯ ಲಕ್ಷಣ 


ಸ್ತ ಬದಲಾಗಿ, ಸಗೋತ್ರ ವಿವಾಹ ಜಾತಿ ಧೃಷಸಿಯ 
`.. ಪ್ರಾಥಮಿಕ ಹಾಗೂ ಮುಖ್ಯ ಲಕ್ಷಣವಾಗುತ್ತದೈೆ,ಸಗೋತ್ರ ವಿವಾಹ ' 
ಸಮಾಜದಲ್ಲಿ ನೆಲೆಸಿ, ಕಾಪಾಡಿಕೊಂಡು ಬಂದ ರೀತಿಯನ್ನು ' 


. ಸರೀರ, ಜಾತಿ ವ್ಯವಸ್ಥೆಯ ಮೂಲವನ್ನು ಕಂಡುಹಿಡಿಯ : 


`ಸಗೋತ್ರ ವಿವಾಹ ಆಚರಣೆಯಲ್ಲಿರುವ ಸಮಾಜದಲ್ಲಿ, 
ಸಹಿಷದದ. : ಆದರೆ ಭಾರತದಲ್ಲಿ ಜಾತಿಗಳು ಪ್ರಬಲ 


ಗಿದೆ. ಗುಂಪುಗಳ ಮಧ್ಯೆ ವಿಭಿನ್ನತೆಗಳು (ವರ್ಗಗಳು) ಹೆಚ್ಚಾ, 


ದಾಗ ಭಾರತೀಯ ಸಂದರ್ಭದಲ್ಲಿ ಜಾತಿಗಳು ಹುಟ್ಟಿಕೊಂಡವು. 


: ಅನಂತರ ಸಗೋತ್ರ ವಿವಾಹ ಆಚರಣೆ ಸಮಾಜದಲ್ಲಿ ಹೇಗೆ 
ತನು 'ಬರಲಾಯಿತು ಎಂಬ ಬಗ್ಗೆ ಪ್ರಶ್ನೆಗಳನ್ನು 
ಎತ್ತುತ್ತಾರೆ. ಎಲ್ಲಾ ಸದಸ್ಯರಿಗೆ ಬರೀ,ಸೂಚನೆ ನೀಡುವ ಮೂಲಕ 
ಇದು ಸಾಧ್ಯವಿರಲಿಲ್ಲ. ಜನ ಮತ್ತು ಗುಂಪುಗಳು ನಿಕಟವಾಗಿ 
ಬದುಕಿದಾಗ, ಒಟ್ಟಾಗಿ ಬೆರೆತು ಸಮಗ್ರ ಸಮಾಜ ಸೃಷ್ಟಿಸುವುದು 
' ಸಹಜವಾದುಡೇ. ಆಗಿತ್ತು. ಹೇಗೆ ತಾನೆ ಈ ಸಹಜವಾದ 


A 
ಹ * 


-ಈ ಎಲ್ಲ ಇಡು. ಈಗ. ವಿವರವಾಗಿ ಚರ್ಬಿಸ 


Reet ತು: 


ನಯ ಪಿಟ ನಿಯಂತ್ರಿಸಿ ಕಟ್ಟುಪಾಡುಗಳು ವಿಧಿಸಿ ` 


- ಜಾತಿ ಉದಯವಾಗುವಂತೆ ನೋಡಿಕೊಳ್ಳ ಲಾಯಿತು? ಇಂತಹ 


' ಪರಿಧಿಗಳನ್ನು ಸೃಷ್ಟಿಸುವುದು ಮುಖ್ಯವಾಗಿತ್ತು. ಇದನ್ನು ಜನರು. .. 
ಸಾಧಾರಣವಾಗಿ ದಾಟುವಂತಹದ್ದಾಗಿರಬಾರದು.. ಇಡರಿಂದ 


ವಿವಾಹಗಳು ಜಾತಿಯೊಳಗೇ ನಡೆಯುವುದು ಖಚಿತವಿತ್ತು. ಇದರೆ 
ಜಾತಿ ಗುಂಪಿನೊಳಗೇ ವಿವಾಹದ ನಿರ್ಬಂಧ ಕೆಲವು ಸಮಸ್ಯೆ , 
ಗಳನ್ನೂ ತಂದಿಟ್ಟಿತು. ಸಾಮಾನ್ಯವಾಗಿ ಯಾವುದೇ ಗುಂಪಿನಲ್ಲೂ 


ಗರೆಡು ಹೆಣ್ಣು ಪ್ರಮಾಣ ಸಮತೋಲನದಲ್ಲಿರಬೇಕು. ಈ 


ಪ್ರಮಾಣದಲ್ಲಿ ತೀವ್ರ ಅಸಮತೋಲನ" "ಹೆಚ್ಚುವರಿ ಪುರುಷರು'. .. 
ಅಥವಾ "ಹೆಚ್ಚುವರಿ ಮಹಿಳೆಯರು' 'ಸಮಸ್ಯೆ ಸೃಷ್ಟಿಸುತ್ತಿತ್ತು. : 


.. ಎಂದರೆ ಹೆಂಡತಿ ಗಂಡನಿಗಿಂತ ಮುಂಚೆ ಸತ್ತಲ್ಲಿ, ಪುರುಷ, 


ಹೆಚ್ಚವರಿ ಪುರುಷ ಆಗುತ್ತಿದ್ದ ಹಾಗೆಯೇ ಪತಿಪತ್ನಿಗಿಂತ ಮುಂಚೆ : 
ಲ್ಲಿ ಆಕೆ ಹೆಚ್ಚುವರಿ, ಮಹಿಳೆ ಆಗುತ್ತಿದ್ದಳು. ಗುಂಪಿಗ್ಗೆ ಸಮಸ್ಯೆ, ' . 
ತ್ತು; ಈ: ಹೆಚ್ಚುವರಿ ಮಹಿಳೆಯನ್ನು ಏನು. 
ಮಾಡುವುದು? ಡಾ.. ಅಂಬೇಡ್ಕರ್‌ ಪ್ರಕಾಶಿ, ಗಂಡು-ಹೆಣ್ಣು : 
ಪ್ರ ಮಾಣ ಕಾಪಾಡಲು, ಸಗೋತ್ರ :ವಿವಾಹ ವ್ಯ ವಸ್ಥೆ ಹಾಗೂ 
ಜಾತಿ ವ್ಯವಸ್ಥೆಯನ್ನು ಹಾಗೇ ಮುಂದುವರಿಸಲು] ವಿಧ ಆಚರಣೆ ಕಾ 
ಗಳನ್ನು ಕೈಗೊಳ್ಳಲಾಯಿತು. ಅವು: | ನ 
1.``ಸತಿ ಆಚರಣೆ: *' ತಸ್‌ 
2. ಬಲವಂತದ ವಿಧವಾ ಪಟ್ಟ RS 
3. "ಬಲವಂತ ಬ್ರಹ್ಮಚರ್ಯ | ಕ: 
4 ವಯಸ್ಸಾದ ಪುರುಷರು ಮತ್ತು ವಧುರರೊಡನೆ ಚಾಲಕಿಯರ | 
ವಿವಾಹ 


ಈ ಎಲ್ಲಾ ಆಚರಣೆಗಳನ್ನು 'ಅಂಬೇಡ್ಕ ರ್‌ರವರು ಕ 
ವಿವರವಾಗಿ ವಿಶ್ಲೇಷಿಸಿದ್ದಾರೆ. ಜತ್ತ 


1, ಸತಿ ಆಚರಣೆ : 
ಪತಿಯ ಮರಣದ ನಂತರ, ಮಹಿಳೆಯರನ್ನು ಹೆಚ್ಚುವರಿ ' 
ಮಹಿಳೆಯಾಗಿ ಪರಿಗಣಿಸಲಾಗುತ್ತಿತ್ತು. ಗುಂಪಿನಲ್ಲಿ ಇದರಿಂದೆ 
ಸಮತೋಲನಕ್ಕೆ. ಧಕ್ಕೆಯಾಗುತ್ತಿತ್ತು. . ಈ ಸಂಖ್ಯೆಯ. ` 
ಅಸಮತೋಲನ ತಡೆಗೆ, ಮಹಿಳೆಯನ್ನು ಪತಿಯ ಚಿತೆಯ 


ಕ 


' ಮೇಲಿಟ್ಟು ಸುಡಲಾಗುತ್ತಿತ್ತು. ಇಂತಹ ಆಚರಣೆ ಅಳವಡಿಸಿ: 


ಕೊಳ್ಳಲು ಕಾರಣವೆಂದರೆ, “ವಿಧವೆ ಜೀವಿಸಿದರೆ ಅನೇಕ ಅಪಾಯ ' 
ಗಳಿವೆ ಎಂಬುದು: ಕಾರಣ; ಮೊದಲನೆಯದು, 'ತನ್ನ: ಜಾತಿ. 
ಗುಂಪಿನ ಮತ್ತೊಬ್ಬನನ್ನು ಆಕೆ ವಿವಾಹವಾಗಬಹುದು, `ಈ 
ಮೂಲಕ ತನ್ನ ಜಾತಿ ಗುಂಪಿನ ಎಳೆಯ ವಧುಗಳ ಮೀಸಲಾಹ 


ಹಕ್ಕನ್ನು`ಉಲ್ಲಂಘಿಸಿದಂತಾಗುತ್ತದೆ. ಆಕೆ ತನ್ನ ಜಾತಿಯ ಹೊರಗೆ 


« ps 
ಈ 


ಈ 


ದು ಸು 


'ಬೇರೆ ನಮನ್ನು ವಿವಾಹ ಸಗೋತ್ರ ವಿವಾಹದ 
' `ಎಲ್ಲೆಗಳು ಮುರಿದು ಬೀಳುತ್ತದೆ. ಹೀಗಾಗಿ'ಸತ್ತ ಪತಿಯ ಚಿತೆಯ: 


ಮೇಲೆ ಆಕೆಯನ್ನು ಸುಡುವುದು ಅಗತ್ಯ ಎಂದು. ಭಾವಿಸಲಾಯಿತು. 
ಹೀಗಿದ್ದೂ ಸಿ ಆಚರಣೆ ಮೂಲಕವೇ ಜಾತಿ: ಗುಂಪನ್ನು 


ಇ. ಸಮಗ್ರವಾಗಿ ಇಡುವುದು ಯಾವಾಗಲನಿ ಸಾಧ್ಯವಿರುತ್ತಿರಲಿಲ್ಲ. 


ಇದರಿಂದ ಇದರ ಆಚರಣೆಗಳನ್ನೂ ಅಳವಡಿಸಿಕೊಳ್ಳ ಲಾಯಿತು. 


2ೌ 


ಸತಿ ..3:ಬಲವಂತದ ಬ ್ರ್ರಹ್ಮಚರ್ಯ : 


ಎ ಬಲವಂತದ ವಿಧವಾ ಪಟ್ಟ : | ಸ 
'ಮಹಿಳೆಯರ ಮೇಲೆ ವಿಧವಾಪಟ್ಟ' ರಿ ಗೊಳಿಸುವ 
ಆಚರಣೆ "ಸತಿ' ಗಿಂತ ಸ್ವಲ್ಪ ಕಡಿಮೆ ತೀಕ್ಷ್ಣತೆ ಉಳ್ಳದ್ದು: ಎಂದು 


ಡಾ ಲ ಅಂಬೇಡ್ಕರ್‌ 'ವಾದಿಸುತ್ತಾರೆ. ವಿಧವೆಯ “ಅನೈತಿಕ' ನಡವಳಿಕೆ 


ಸಾಧ್ಯತೆಯನ್ನು ತಲೆ ಬೋಳೆಸಿ ಆಕೆಯನ್ನು ಯಾರೂ ಇಷ್ಟಪಡದ 
ರತಿ ಮಾಡಿ ನಿಯಂತ್ರಿಸಲಾಗುತ್ತಿತ್ತು. ಆಕೆಯ ಚಲನಶೀಲತೆ 


ಹಾಗೂ ಆಹಾರಾಭ್ಕಾಸ ಕ್ರಮಗಳ ಮೇಲೆ ಹಲವಾರು ನಿರ್ಬಂಧ 


ಗಳನ್ನು ವಿಧಿಸಲಾಗುತ್ತಿ ತ್ತು. ಆಕೆಯ ಗುಂಪಿನ ಗಂಡಸರ ಮೇಲೆ 


ತ "ಆಮಿಷ' ಉಂಟಾಗಬಾರದಂದು. ಖಚಿತಪಡಿಸಿ | 


ಳ್ಳುವುದು ಇದ್ದರ ಕದ್ದೆ ಶವಾಗಿತ್ತು.. ಜ 


4 


ಮುನ್‌? 


ಜಾತಿಯ ಹೊರಗೆ ಹೋಗುವ ಸಾಧ್ಯತೆಯಿಡೆ ಎಂದು ಅಂಬೇಡ್ಕರ್‌ : 
- ವಾದಿಸುತ್ತಾ ರೆ. ಹೀಗಾಗಿ ಗುಂಪಿನಲ್ಲಿ ವಿವಾಹ ಪುರುಷರು ಮತ್ತು : 


ಮಹಿಳೆಯರ ಸಂಖ್ಯೆಯ ಅಸಮತೋಲನ ಭರ್ತಿ ಮಾಡುವ ಸಮಸ್ಯೆ 
: ಹಾಗೂ ಜಾತಿಗಳ ಸಮಸ್ಯೆ, ಅಂತಿಮ ವಿಶ ್ಲೀಷಣೆಯಲ್ಲಿ ಒಂದೆ." 
“ಅಲ್ಪ ದೆ, ಹೆಚ್ಚು ವರಿ: ಪುರುಷನನ್ನು, ಪುರುಷನಾಗಿರುವ ` 


. ಕಾರಣದಿಂದಲೇ ಸಮಾಜದಲ್ಲಿ ಸು ಸುಟ್ಟುಹಾಕುವುದಿಲ್ಲ. , ಜಾತಿ 


- ಗುಂಪು ಕಾಪಾಡಿಕೊಂಡು ಏರಲು ಹೆಚ್ಚುವರಿ ಪುರುಷ ಅಫಾಯಕಾರಿ. 


ನ ಹ ಎನಿಸಿದರೂ, ಮಹಿಳಯನ್ನು ಸುಟ್ಟ ರೀತಿ ಸುಡುವುದಿಲ್ಲ. ಬದಲಿಗೆ . 


- ಆತನ-ಮೇಲೆ ಬ ತ್ರಿಹ್ಮಚರ್ಕ ಹೇರಲಾಗುತ್ತದೆ. ಕೆಲವು ವಿಧುರರು 


ತಾವೇ ಬ್ರಹ್ಮಚರ್ಯ ಅಥವಾ ಸನ್ಮಾಸ ಆಚರಿಸುತ್ತಾರೆ. ಹೀಗಿದ್ದೂ, 
ಈ ಆಚರಣೆಗಳು, ಮನುಷ್ಯರಲ್ಲಿ ನ" ಸಹಜ ಬಯೆಕೆಗಳಿಗೆ 


4. ವಯಸಾ ದ ಫುರುಷಕೊಡಸ ಬಾಲಕಿಯರ ವಿವಾಹ : 


ಬ್ರಹ್ಮಚಾರಿಯಾಗಿರುವ ಪುರುಷ ಅಥವಾ ವಿಶ್ವ ವನ್ನೇ | 


ತ್ಯಜಿಸಿದ ಪುರುಷ, ಜಾತಿ ಗುಂಪಿನ ವೃದ್ಧಿಗೆ ಅನುಪಯುಕ್ತ ಅಥವಾ " 
'ಸತ್ತಂತೆ. ಅಸ್ತಿತ್ವದ ಹೋರಾಟದಲ್ಲಿ ಪ್ರತಿ 'ಜಾಶಿಯೂ ತನ್ನ ಸಂಖ್ಯೆ 


4 8 | ಹೆಚ್ಚಿಸಿಕೊಳ್ಳಬೇಕು... ಹೀಗಾಗಿ ಹೆಚ್ಚುವರಿ 'ಪುರುಷನ ಮೇಲೆ 


ಬ: 1 | ಹಾಾಸಾಸನಾಾತಾಾವಾಸಾಸಾಾರಾನವಾಾಹಾಸಾಾಾ ಮಾನಸ 16. 


ಸ 


`` ಪ್ರಮಾಣದ ಅಸಮತೋಲನವನ್ನು 
ಪಟ್ಟ, ಬಲವಂತದ ಬ್ರಹ್ಮ ಚರ್ಕ ಹಾಗೂ ವಯಸ್ಸಲ್ಲಿ 'ಹೊಂದಾಣಿಕೆ. 

ಇಲ್ಲದ ವಿವಾಹಗಳ ಮೂಲಕ ನಿವಾರಿಸಿಕೊಳ್ಳಲಾಗುತ್ತಿತ್ತು. ಈ , 
ಆಚರಣೆಗಳು. ಹೆಣ್ಣ ನ್ನು ಶೋಷಿಸುವಂತಹವು: . ಹೀಗಾಗಿ ಈ 

' ಮಹಿಳೆಯರ ಲೈಂಗಿಕ ಶೋಷಣೆಯ ಮೂಲಕವೇ ಜಾತಿ ವ್ಯ ವಸ್ಥೆ 


ph 


ಬ್ರಹ್ಮಚರ್ಯ ದ ಹೆದರಿಕೆ : ವಾಸ್ತವ ಇ Gir 


ಗುಂಪಿನ ಹಿತಕ್ಕೆ ಅನುಕೂಲ ಎಂದರೆ ಜಾತಿ ಗುಂಪಿನ ಒಳಗೇ 


ಅತನಿಗೆ ವಧು ಹುಡುಕಬೇಕು. ಹೆಚ್ಚುವರಿ ಮನುಷ್ಯನನ್ನು ಜಾತಿ ' 
ಗುಂಪಿನೊಳಗೇ ಕಟ್ಟಿಹಾಕಬೇಕೆಂದರೆ, ಇನ್ನೂ ವಿವಾಹ ವಯಸ್ಸಿಗೆ 
ಕಾಲಿಡುವ ವಧು ಹುಡುಕುವುದು ಅನಿವಾರ್ಯ ವಾಗುತ್ತದೆ. ಇದು 
' ಸಗೋತ್ರ ವಿವಾಹ ಹಾಗೂ ಜಾತಿ ಆಧಾರಿತ ಕ ನಿಯಮಾ ಸ 


ವಳಿಗಳನ್ನು ಅಖಂಡವಾಗಿ ರಕ್ಷಿ ಸುತ್ತ ಜಿ 


ಹೀಗೆ. ಜಾತಿ ಗುಂಪಿನ" ಉಪಮಾ ಗಂಡು- ಹೆಣ್ಣು 
ಸತಿ ಬಲವಂತದ ಏಧವಾ. 


ಕಾಪಾಡಲಾಗುತ್ತದೆ ಎಂದು ಡಾ. ಅಂಬೇಡ್ಕರ್‌ ಒತ್ತಿ ಹೇರಿಕೆ 
ಮಹಿಳೆಯ ಲೈಂಗಿಕತೆ ಎ ಮೇಲೆ ಕಟ್ಟುಪಾಡು: ಹಾಗೂ ಹಡದ 


ಈ 'ಮೂಲಕ, 'ಜಾತಿಗಳ ಸ್ವರೂಪವನ್ನು ಕಾಪಾಡಿಕೊಳ್ಳಬಹುದು: ಈ 


ಹಹನಗ ಬಯಸುವ ಗುಂಪುಗಳಿಗೆ ಸಮತೋಲನದ. ದಿಸೆಯಲ್ಲಿ ಮಹಿಳೆಯರು ಜಾತಿ ವ್ಯವಸ್ಥೆಯ ಗಲಗ 


ಗಂಡು-ಹೆಣ್ಣು ಪ್ರಮಾಣ ಮುಖ್ಯ ವಿಚಾರ. ಜನರ ಅಗತ್ಯಗಳು 
ಜಾತಿಯ ಗುಂಪಿನ ಒಳಗ್ಗೇ ತೃಪ್ತಿಯಾಗದಿದ್ದಲ್ಲಿ, ಅವರು. * 


ಎಂದು ಡಾ. ಅಂಬೇಡ್ಕ ರ್‌ ವಾದಿಸುತ್ತಾ ರೆ 


ಸಮ್ಮಿಶ್ರ ವಿವಾಹಗಳನ್ನು ಜಾತಿ ವ ವಿ ಯಾವಾಗಲೂ 
ವಿರೋಧಿಸುತ್ತದೆ: "ಆಚರಣೆ ವಿಧಿಗಳು, ಧರ್ಮ ಹಾಗೊ ಕಾನೂನು ' 
ಈ ಆಚರಣೆಯನ್ನು ಬಹಿಷ್ಕರಿಸಿವೆ. ಈ ವಾದವನ್ನು ಮತ್ತಷ್ಟು. 


ಎಳೆಯುವುದಕಾ ಕ್ಕಾಗಿ ಡಾ. ಅಂಬೇಡ್ಕರ್‌, ಹಿಂದೂತ್ವ ತತ್ವ ಕುರಿತ 
ತಮ್ಮ ಬರಹಗಳಲ್ಲಿ ಈ ವಿಚಾರವನ್ನು. “ಇನ್ನಷ್ಟು ವಿವರಹಾಗಿ ಗ 


ಚರ್ಚಿಸುತ್ತಾ ರ್ರ ಮನುಸ್ಮೃತಿ ಉಲ್ಲೆ ೇಖಿಸಿ, ಮನುವಿಗೆ ೦ 
ಯಾರನ್ನು ವಿವಾಹವಾಗಬಹುದು ಎಂಬ ಬಗ್ಗೆ ಸ್ಪಷ್ಟ ಚತತ 
ಎಂದು'ವಾದಿಸುತ್ತಾ; ರೆ. ದ್ವಿ ಜಯ ತಮ್ಮ ಮೊದಲ. ವಿವಾಹದಲ್ಲಿ: 
ಕಡಾ ಯವಾಗಿ ತನ್ನ ಜಾತಿಯದೇ ಹೆರಿಗಸನ್ನು 'ವಿವಾಹವಾಗಬೇಕು; . 
ನಂತರದ ವಿವಾಹಗಳಲ್ಲಿ, ಆತ ಕೆಳಗಿನ ವರ್ಣದ. ಹೆಂಗಸರನ್ನು. 
ವಿವಾಹವಾಗಬೇಕು. ಆದರೆ ಶೂದ್ರ ಮಹಿಳೆಯರು ಶೂದ್ರ. 


. ಪುರುಷನನ್ನು ಮಾತ್ರ ವೇ ವಿವಾಹವಾಗಬೇಕು. ಹೀಗಾಗಿ ಸತ ನ 


ವಿವಾಹಗಳಿಗೆ ಮನುವಿನ ವಿರೋಧ ಸ ಸ ೈಷ್ಟವಾದುದು. ಮನುವಿನ 
ಶಾಸನದಲ್ಲಿ, ತನ್ನ ದೇ ವರ್ಣದಲ್ಲಿ ನ ಮನಯ ವಿವಾಹ. 
ವಾಗುವುದು ಕಡ್ಡಾ ಪ್ಷಯವಾಯಿತು. ಬ 


ಧರ್ಮದ ವಿಶ್ಲೇಷಣೆಯಲ್ಲಿ ಡಾ. ಸ್‌ ಮತ್ತೊಮ್ಮೆ 
ಸಮಿ ಒಶ್ರ ವಿವಾಹಗಳ ವಸ್ತುವನ್ನೂ ತೆಗೆದುಕೊಳ್ಳುತ್ತಾ ರೆ. ಅವರು. 
ಪ್ರೊ. ಪ್ರಶ್ನೆ ಕೇಳುತ್ತಾ ಜ್ಜ “ಯಾವುದನ್ನು ೬ - ಧರ್ಮವೆಂದು" 


' ವುದಿಲ್ಲ." ಹೆಚ್ಚುವರಿ ಪುರುಷ ಗೃಹಸ್ಥಾಶ್ರಮದಲ್ಲಿ ಉಳಿದರೇ ಜಾತಿ" 


೫ 


4 ಯಬಷೆಡಿ? ಇದಕ್ಕೆ ಗೆ ಉತ ಶ್ರರಿಸುತ್ತಾರೆ - "ಸಮಾನತೆ 


ಸೋದರತ್ವ, ಸ್ವೌತಂತ್ರ್ಯ ಹಾಗ ನ್ಯಾಯಾದ ಸಹ ಅಸ್ತಿತ್ವವನ್ನು 
ಧರ್ಮವೆಂದು. ಕರೆಯಬಹುದು” ಹಿಂದೂವಾದ ಈ ವಿವರಣೆಗೆ 
ಹೇಗೆ ನಿಲುಕುವುದಿಲ್ಲವೆಂಬುದನ್ನು ಅವರು ಚರ್ಚಿಸುತ್ತಾರೆ. 


$ ನಾರದ ಸೃತಿ ಹಾಗೂ ಮನುಸ್ಮೃತಿಯಲ್ಲಿ ನ್ಯಾಯ ಎನ್ನುವುದು 


' ಇಲ್ಲದೇ ಇರುವುದನ್ನು. ಒತ್ತಿ ಹೇಳುತ್ತಾರೆ.. ಉದಾಹರಣೆಗೆ ಶ್ರುತಿ 
! ಮತ್ತು ಸ್ಮೃತಿಯಲ್ಲಿ ವಿವರಿಸಲಾಗಿರುವ ಶಿಕ್ಷೆಗಳು, ವರ್ಣ 
' ದೊಂದಿಗೆ “ವಿಭಿನ್ನವಾಗಿದೆ. 'ಒಂದೇ ಅಪರಾಧಕ್ಕೆ 
"ಪಣ ನೀಡಿದರೆ, ವೇಶ್ಶೆ, ಹೆಚ್ಚು "ಪಣ' ನೀಡಬೆ ಶೇಕು. er 


ಬ್ರಾಹ್ಮಣ 


-ಶೊದ್ರರನ್ನು' ಸಾರ್ವಜನಿಕವಾಗಿ ಥಳಿಸಬೇಕು. ಹೀಗಾಗಿ 


ಹಿಂದೂವಾದವಲ್ಲಿ ಸಮಾನತೆ-ನ್ಯಾಯ ಇಲ್ಲವೆಂದು ಅವರು 


ವಾದಿಸುತ್ತಾರೆ. ಸಾಮಾಜಿಕ್ಯ ಚಲನಶೀಲತೆಗೂ ಇಲ್ಲಿ `ಅವಕಾಶವೇ. 
ಇಲ್ಲ. "ಇದರಿಂದ. ಸಮ್ಮಶ್ರ ವಿವಾಹಗಳು ಇಲ್ಲಿ ್ಲಿ;ತೀಬ್ರೆವಾಡ್ರಿ' 
ನಿಷೇಧಿಸಲಾಗಿದೆ ೬ಎ 


ಹೀಗಿದ್ದೂ ತೀವ್ರ ನಯಂತ್ರನಿಗಳ ಮೆನ್ನಮಹಿ | ಸಮ್ಮಿಶ್ರ 


| 'ಎಮತಗಳುನಡದಲ್ಲಿ ಅಲ್ಲಿ ಅದನ್ನು ನರುಯ್ರಿಸುವ ಹನು 


ಪಿತೃಪ್ರಧಾನವಾಗಿರುತ್ತದೆ. ಹಾಗೂ 'ಪೂರ್ವಾಗ್ರಹ ಪೀಡಿತವಾದು 


' ದಾಗಿರುತ್ತದೆ. ಎರಡು. - ಬಗ್ಗೆ ಸಮ್ಮಿಶ್ರ ವಿವಾಹಗಳಿವೆ; 
ಮ ಪ್ರತಿಲೋಮಾ, (hypogamy) ಹಾಗೂ ಅನುಲೋಮ 
ನ (hypergamy). ಅನುಲೋಮವೆಂದರೆ ಕೆಳಜಾತಿಯ ಹೆಂಗಸು 
: ಹಾಗೂ ಮೇಲ್ಜಾತಿಯ ಪುರುಷನ ಮಧ್ಯದ ವಿವಾಹ. ಪ್ರತಿಲೋಮ 
`. ಎಂದರೆ ಮೇಲ್ಜಾತಿಯ ಹೆಂಗಸು ಹಾಗೂ ಕೆಳಜಾಶಿಯ ಪುರುಪನ 
. : ಮಧ್ಯದ ವಿವಾಹ. : "ಪ್ರತಿಲೋಮ!. ವಿವಾಹವು ಅಂಗೀಕಾರ್ಹ 
ವಲ್ಲ: ಏಕೆಂದರೆ ಇಲ್ಲಿ ಮಹಿಳೆ ಜಾತಿ ಕಟ್ಟುಪಾಡುಗಳನ್ನು 
ನ ಮೀರಿರುತ್ತಾಳೆ. 
ಜಾಶಿ' ವ್ಯವಸ್ಥೆಯ ವಿನಾಶಕ್ಕೆ ಕಾರಣವಾಗಬಹುದು. ಹೀಗಾಗಿ. 
¥ ಈ ಬಗೆಯ ವಿವಾಹವನ್ನು ಬಹಿಷ್ಕಾರದಂತಹ ಕ್ರಮಗಳ ಮೂಲಕ 
"`` ಶಿಕ್ಕಿ ಸಲಾಗುತ್ತದೆ. ಇಂತಹ ವಿವಾಹದ ಬಹಿಷ್ಕಾರಕ್ಕೆ ಸೈದ್ದಾಂತಿಕ 


ಮಹಿಳೆಯರಿಂದ ಇಂತಹ ಉಲ್ಲಂಘನೆಗಳು 


ನೆಲೆಯಾಗಿ ಧಾರ್ಮಿಕ ಸಮರ್ಥನೆಗಳನ್ನು ಮುಂದಿಡಲಾಗುತ್ತ. ದೆ. 
ಇಂತಹದಕ್ಕೆ ಹಲವು ಚಾರಿತ್ರಿಕ ಸಾಕ್ಸ, ಗಳೂ ದೊರೆಯುತ್ತದೆ. 


ಉದಾಹರಣೆಗೆ, ಗೇಲ್‌ ಓಂವೆಟ್‌ ತಮ್ಮ "ದಲಿತರು ಹಾಗೂ 


p WW 


ಪ್ರಜಾಸತ್ತಾತ್ಮಕ ಕ್ರಾಂತಿ: ವಸಾಹತು ಭಾರತದಲ್ಲಿ ಡಾ. ಅಂಬೇಡ್ಕರ್‌ - | 

- ಮತ್ತು ಪ್ರಜಾಸತ್ತಾತ್ಮಕ ಚಳವಳಿ' ಎಂಬ ತಮ್ಮ ಕೃತಿಯಲ್ಲಿ, 
“ಮಲ್ಲ” ಜಾತಿಯ ಬುದ್ಧಿವಂತ ಪುರುಷ ಹಾಗೂ ಬ್ರಾಹ್ಮಣ, 
ಮಹಿಳೆಯ ವಿವಾಹದ ಉದಾಹರಣೆಯನ್ನು ನೀಡುತ್ತಾರೆ ಜ್ಞಾನದ. 
“ಅನ್ನೆ ್ವಷಣೆಯಲ್ಲಿ ಬ್ರಾಹ್ಮ ಣ ಗೃಹಕ್ಕೆ ಹೋಗುವ ಈ ಪುರುಷ 
ಇದೇ ಕಿ ತನ್ನ ಜಾತಿಯನ್ನೂ ಸ ಹಾ 


*ಮಲ್ಲ' ಪುರುಷನ ಬುದ್ಧಿ ವಂತಿಕೆಗೆ ಮರುಳಾಗಿ, 

.ಮಗಳು ಅವನನ್ನು ವಿವಾಹವಗುತ್ತಾಳೆ. ತನ್ನ ಪತಿ ಅಸೆ 
ಆನಂತರ ತಿಳಿದೆ, ಆಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. ಏಕೆಂದರೆ. 

ತಮ್ಮ 'ಪ್ರತಿಲೋಮ ವಿವಾಹಕ್ಕೆ ಸಮಾಜದ: ಮನ್ನಣೆ' ಇಲ್ಲ 


ಬ್ರಾಹ್ಮಣನ 
ನೆಂದು” 


ಎಂಬುದು ಆಕೆಗೆ ಅರಿವಿರುತ್ತದೆ. ಈ ಘಟನೆ ಮಹಿಳೆಯರು 


ತಮ್ಮೊಳಗೇ ಜಾತಿ, ವರ್ಣ ಹಾಗೂ ಪಿತೃಪ್ರಧಾನ ಸಾರ್ವ * 
ಭೌಮತ್ವೆವನ್ನು ಪೂರ್ಣ ಅಂತರ್ಗತ ಮಾಡಕೊಂಡಿರುವುದನ್ನು 
ಬಿಚ್ಚಿಡುತ್ತದೆ. ಓಂವೆಟ್‌-ಇದೇ ಕೃತಿಯಲ್ಲಿ, "ಪ್ರತಿಲೋಮ'ದ 
ಅನೈತಿಕತೆ ಹಾಗೂ '"ದೇವದಾಸಿ' ಪರಂಪರೆಯ ನ್ಕಾಯ. 
'ಸಮ್ಮತವಾಗಿರುವುದರೆ ಮುಖ್ಯಸಂಬಂಧವನ್ನೂ ಬಿಡಿಸುತ್ತಾರೆ... 


ಮುರಳಿಯರು ಹಾಗೂ ಮಾತಂಗಿಗಳು ದೇವಾಲಯ ನರ್ತಕಿ 


ಯರಿಗಿಂತೆ ವಿಭಿನ್ನವಾಗಿದ್ದು, ಗ್ರಾಮದಲ್ಲಿ ಸ್ವಲ್ಪ ಪ್ರಮಾಣದ . 


ಸ್ವಾಯತ್ತತೆ ಅನುಭವಿಸುತ್ತಾರೆ ಎಂದು ಓಂಪೆಟ್‌ ಮೆದಿಸುತ್ತಾರೆ. 


ಆದರೆ ಈ ಪರಂಪರೆಯ ಮಾತೆಬ್ರಧಾನ 1 ಸೌಸ್ಕೃತಿಯ ಎಳೆಗಳು, ' 
`` ಊಳಿಗಮಾನ್ಯ ವ್ಯವಸ್ಥೆಯ ಅಂತ್ಯ ಕಾಲದಲ್ಲಿ, ಮೇಲ್ಜಾತಿ `... 
` ಪುರುಷರಿಗೆ ದಲಿತ ಮಹಿಳೆಯರ ಲೈಂಗಿಕ ಲಭ್ಯತೆಯನ್ನು ' 
ಸಾಂಸ್ಥಿಕಗೊಳಿಸಿತು - ಮೇಲ್ಜಾತಿ ಪುರುಷರಿಗೆ ದಲಿತ ಮಹಿಳೆಯರ" 
ಲಭ್ಯತೆಯನ್ನು ಮೇಲ್ಜಾತಿ ಮಹಿಳೆಯರು ಮತ್ತು ಕೆಳಜಾತಿ ಪುರುಷರ. 
ಸಂಬಂಧ ನಿಷೇಧವನ್ನೂ ಒಟ್ಟಿಗೇ ಗಮನಿಸಿದಲ್ಲಿ, ಲೈಂಗಿಕ ತತ್ವ 
ಮೀಮಾಂಸೆಯನ್ನು ಬಿಂಬಿಸಿದಂತಾಗುತ್ತದೆ. ಈ ಲೈಂಗಿಕ ತತ್ವ 
ಮೀಮಾಂಸೆ, ಭಾರತದ ಹಳ್ಳಿಗಳಲ್ಲಿ ಇಂದಿಗೂ ಇರುವಂತಹ  . , 


ಜಾತಿ ವೃವಸ್ಥೆ-ಪ್ರವೃತ್ತಿಯನ್ನು ಬಿಂಬಿಸುತ್ತದೆ. 
ಒಟ್ಟಿನಲ್ಲಿ, 


ಧಾರ್ಮಿಕ ಹಾಗೂ ಪಾರಂಪರಿಕ್ರಸಮರ್ಥನೆಗಳು, ಒದಗಿ ಬಂದವು. 


' ಇದರಿಂದಾಗಿಯೇ ಮಹಿಳೆಯರು ಜಾತಿ ವ್ಯವಸ್ಥೆಯ ಹೆಬ್ಬಾಗಿಲು : 
ಎಂಬ ಅಂತಿಮ ನಿರ್ಧಾರಕ್ಕೆ ಅಂಬೇಡ್ಕರ್‌ ಬಂದರು. ಈ ವಿಚಾರ, 


ಜಾತಿ ವ್ಯವಸ್ಥೆಯ ಹುಟ್ಟು ಕುರಿತ ಅವರ ಬರವಣಿಗೆಗಳಲ್ಲಿ 
ಮಾತ್ರವಲ್ಲ, 'ಮೆಹಾಡ್‌ ಸತ್ಕಾಗ್ರಹ ಪರಿಷತ್‌ನಲ್ಲಿ ಅವರು 


- ಮಾಡಿದ ಭಾಷಣಗಳಲ್ಲೂ ವ್ಯಕ್ತವಾಗಿದೆ. ಹೀಗೌಗಿ ಭಾರತದಲ್ಲಿ ' 
ಮಹಿಳೆಯರ ವಿಮೋಚನೆ ಕುರಿತಂತೆ ಅವರ ದೃಷ್ಟಿಗಳನ್ನು ಹೀಗೆ 


ಸಂಕ್ಷಿಪ್ತ ವಾಗಿ ಹೇಳಬಹುದು : $ 
ಅ. ವ್ಯವಸ್ಥೆ ಮಹಿಳೆಯರನ್ನು ಶೋಷಿಸುತ್ತದೆ. ' ೯ 
ಆ: ಪಿತ್ನ ಸ ವ ವಸ್ಥೆಯೂ ಮಹಿಳೆಯರನ್ನು 


ಶೋಷಿಸುತ್ತ ದೆ. 


ಜಾತಿ ವ್ಯವಸ್ಥೆ ಶ್ರೇಣೀಕೃತವಾಗಿ ಸಂಘಟಿತವಾಗಿದೆ. ಈ 3 
ಶೇಣಸ್ಯತ ವೃಸ್ಥಯಲ್ಲಿ ವಿವಿಧ ವರ್ಗಗಳು ಅಸಮಾನತೆ'ಹಾಗೂ 


| ಜಾತಿ ವ್ಯವಸ್ಥೆ ಮಹಿಳೆಯರ ಮೇಲೆ ಹಲವು. : 
'ನಿರ್ಬಂಧಗಳಿಂದ ಉದಯವಾಯಿತು. ಈ ನಿರ್ಬಂಧಗಳಿಗೆ ` 


4 - 4 
ಹ್‌ 


ಸ 


ಯ - ಕಾಣುತ್ತಾರೆ... 


` ಭಿನ್ನತೆ ತತ್ವ ಬ ಮೇಲೆ ಸಂಘಟಿತವಾಗಿವೆ. ಬಗ್‌ ಎಲ್ಲಾ" 
ಮಹಿಳೆಯರ ಶೋಷಣೆ ಏಕರೂಪವಾದುದಲ್ಲ. ಇದು ಜ್ಞಾತಿಯಿಂದ 


``. ಜಾತಿಗೆ ಬೇರೆಯಾಗುತ್ತದೆ. ಈ. ಶೋಷಣೆ ಜಾತಿ ಶ್ರೇಣೀಕೃತ ; 
ವ್ಯವಸ್ಥೆ ಯಲ್ಲಿ ಕೆಳಗೆ ಕೆಳೆಗೆ ಹೋದಂತೆ ತೀವ್ರವಾಗುತ್ತ ಕ ದಲಿತ. | 


ಮಹಿಳೆಯ ಶೋಷಣೆ ಮೇಲ್ದಾತಿ ಮಹಿಳೆಯ ಶೋಷಣೆಗಿಂತ 
ಸ್ವ ಸ್ವರೂಪದಲ್ಲಿ ಭಿನ್ನ ವಾಗಿರುತ್ತ ದೆ. ಹೀಗಾಗಿ 'ಫುಲೆ - ಅಂಬೇಡ್ಕ ರ್‌ 


ನಿಲುವಿನಲ್ಲಿ ಎಲ್ಲಾ: ಮಹಿಳೆಯರೂ. ದಲಿತರೇ" ಎಂಬಂತಹ . 


| ಪ್ರತಿಪಾದನೆ ಬರೀ ಉತ್ಪೇಕ್ಸೆ.. | 
ಜಾತಿ'ವ್ಯ ಪಕ್ಕೆ ಹಾಗೂ ಮಹಿಳೆಯರ ಪರಾಧೀನತೆ, ದಾಸ್ಯ. 


ಭಾಷಣ ಮುಖ್ಯ ವಾದುದು. ಇದು ಮೆಹಿಳಾ ಹೋರಾಟಕ್ಕೆ ದಲಿತ 
ತ ದೃಷ್ಟಿ ನೇಡುತ್ತದೆ ಎಂದು ಹೇಳಿದರೆ ಉತ್ಪೇಕ್ಕೆ $ಿಯಾಗಲಾರದು. : 
ಮಹಿಳೆಯರ 'ಪರಾಧೀನತೆಗೆ: ಜಾತಿ'ವ್ಮ ವಸ್ಥೆ ಹೇಗೆ ಹೊಣೆ” 


"ಎಂಬುದನ್ನು ವಿಶ್ಲೇಷಿಸುತ್ತಾ ಅವರು ಹೇಳುತ್ತಾರೆ, “ಅಸ್ಪೃಶ್ಯ ತೆಯ 


.- “ಎನಾಶದಪ್ರಕ್ನ ಪರಯಗಿಂತ ಮಹಿಳೆಯೆರಿಗೇ ಮುಖ್ಯವಾದುದು. . 
ನೀವು - ನಾವು ಪುರುಷರಿಗೆ ಜನ್ಮ ನೀಡಿದಿರಿ.' ಬೇರೆ ಜನಧು 


ಪ್ರಾಣಿಗಳನ್ನು ಕಾಣುವುದಕ್ಕಿ ರತ ಕೀಳಾಗಿ: ನಮ್ಮನ್ನ : 

ನ «« ಕೆಲವು ಸ್ಥಳಗಳಲ್ಲಿ.ನಮ್ಮ ನೆರಳು ಸುಳಿಯಲೂ 4 
.; ಬಿಡುವುದಿಲ್ಲ. ಕೆಲವರು ಕಚೇರಿಗಳಲ್ಲಿ, ಸರ್ಕಾರದಲ್ಲಿ ಪ್ರತಿಷ್ಠೆಯ 
ಸ್ಥಾನ ಪಡೆದುಕೊಳ್ಳುತ್ತಾರೆ, ಆದರೆ ನಿಮಗೆ ಜನಿಸಿದ ನಮಗೆ 
ಚ ಪ್ರತಿಷ್ಠೆಯ, ಉದ್ಯೋಗಗಳೇ ಇಲ್ಲ. ಏಕೆಂದರೆ, ನಾವು ಕೀಳು 

2... ನಾವು ಈ ಸಭೆಯಲ್ಲಿ ಕುಳಿತಿರುವ ರಾಯಸ್ವ ಮತ್ತಿತರ-, 

ಸ ಸವರ್ಣ ಮಹಿಳೆಯರ, ಮಕ್ಕ ಳಿಗಿಂತ ಹೇಗೆ ತಾನೇ ಭಿನ್ನ 9 ನೀವೂ' 


A ಬ್ರಾಹ್ಮ ಣು ಮಹಿಳೆಯರಷ್ಟೇ ಗುಣಶಾಲಿಗಳು ಎಂಬುದೆನ್ನು | 
'_ ನೆನಪಿರಬೇಕು. ಹೀಗಿದ್ದೂ ಅವರ ಸಂತತಿಎಲ' ರಿಗೂ 


ಸ ಅಂಗೀಕಾರಾರ್ಹ. 'ಆದರೆ ನಿಮಗೆ ಜನಿಸಿದ ಸಂತೆತಿಯನ್ನೂ ; 


ಅವಮಾನ ಗೊಳಿಸು ುವುದಲ್ಲ ದೆ ಮಾನವೀಯವಾಗಿರುವ' ಮೂಲ 


ನ ಹಕ್ಕತ್ಣೂ ನಿರಾಕರಿಸಲಾಗಿದೆ ಏಕೆ? ಈ ಬಗ್ಗೆ ಎಂದಾದರೂ 
ನೀವು: 'ಯೋಚಿಸಿದ್ದೀರಾ? ನಿಮ್ಮ ಗರ್ಭದಿಂದಾದ ಜಿನ ಒವೇಕೆ 


| ಪಾಪ ಎಂದು ಫರಿಗಣಿತವಾಗಬೇಕು?” (ಬಹಿಷ್ಕತ್‌ ಭಾರತ್‌, 
1928, ಮಹಾಡ್‌ ಸತಾ ಗ್ರಹ ಫರಂಸತತ ಅಂಜೇಡ್ಕ ರ್‌ರ 


ಪಡಿಸ ಮುಖಾಂತರ. ಭಾರತದಲ್ಲಿ ಯತಿ 
ಪರಾಧೀಸತೆ ತೀವ್ರ ಗೊಂಡಿದೆ. 'ಭಾರತೀಯ ಸಂದರ್ಭದಲ್ಲಿ ಜಾತಿ: 
ವೃವಸ್ಥೆ ಮಹಿಳೆಯ: ಪರಾಧೀನತೆಯಲ್ಲಿ ಪ್ರಮುಖ ಘಾತ್ರ 


ಕ ವಹಿಸುತ್ತದೆ. ಜಾತಿ ಮೂಲದ ಶ್ರಮ : ವಿಭಜನೆ. ಜಾತಿ 4 


ಚ ಸ NAS | is ತ 
ಸಲ ತ $4 ಸ 735 c s ¢ ಕ A ಸ ತ ಧೆ 


ಮತ್ತು : ಆದಿವಾಸಿ” 


| ತಂದುಕೊಳ್ಳು ವದಿಲ್ಲ. ಇವು 


ತ್ಯಾ ಜಾತಿ 'ಹಾಗೂ ರ ವವಸ್ಥೆ ಚ 


NT 


ಪಂಚಾಯಿತಿ, ed ವೈಯಕ್ತಿ ಗ | 


ಮಹಿಳೆಯ ಪರಾಧೀನತೆಗೆ ಕೊಡುಗೆ ಸಲ್ಲಿ ಸುತ್ತ ದೆ. ವಿವಾಹ, 
ವಿವಾಹ ' ವಿಚ್ಛೇದನ 
ಇತ್ಶಾ ದಿಗಳಲ್ಲಿ: ಜಾತಿ, ಆಧಾರಿತ, ಕಾನೂನುಗಳು ಹಾಗೊ 
| ನಿರ್ಬಂಧಗಳ ಮಹಿಳೆ ಪುರುಷನನ್ನು 'ಅವಲಂಬಿಸು ುವಂತೆ ಮಾಡಿ 


"ಮರುವಿವಾಹ, ' ಉತ್ತ ರಾಧಿಕಾರ | 


ನಿರ್ಗತಿಕಳನ್ನಾ ಗಿಸುತ್ತದೆ. “ದ್ರ: ಜಾತಿಯ ಚೌಕಟ್ಟೆ ನಲ್ಲೆ (, ದಲಿತ 
ಮಹಿಳೆಯರ ' 'ಶೋಷಣೆ' ; ಇನ್ನೂ 5 
ತೀವ್ರವಾದದ್ದು; ಅವರಲ್ಲಿ ಬಹುತೇಕರು ಭೂ ರಹಿತ: ಕೃಷಿ 


` ಕಾರ್ಮಿಕರು, ಬಹುತೇಕ ಈ ಮಹಿಳೆಯರು ಅತ್ಯಾಚಾರ, ಲೈಂಗಿಕ 


ಆಕ್ರಮಣಗಳಿಗೆ ಬಲಿಹಾಗುತ್ತಾರೆ ಬಿಹಾರ ಹಾಗೂ ಉತ್ತರ : 
ಹಾಡ್‌ ಸತಾ ಗ್ರಹದಲ್ಲಿ ಡಾ. ಅಂಬೇಡ್ಕ ರ್‌. ಮಾಡಿದ | 


ಪ್ರದೇಶದಲ್ಲಿ 'ಡಲಿತ ಮಹಿಳೆಯರ ' ಅಸಂಖ್ಯ ಸಾಮೂಹಿಕ: 
ಲಾ ಚಾರ. ಪ್ರಕರಣಗಳು: ಇದಕ್ಕೆ 'ಉದಾಹರಣೆ.: ಜೊತೆಗೆ 
ಮೇಲ್ಲ ತಿ" ಮತ್ತು ಮಧ್ಮಮ ಜಾಹಿ ಪುರುಷರಿಂದ ದಲಿತ. 
ಮಹಿಳೆಯರ ಅತ್ಮಾಚಾರ ಪ್ರಕರಣಗಳನ್ನು ಸರ್ಕಾರವೂ.ಗಮನಕ್ಕೆ : 
' ಸಹಜವಾದುದೆಂದೇ ' 
ಭಾವಿಸಲಾಗುತ್ತದೆ ಮತ್ತು ಈ ಮಹಿಳೆಯರು ಅತ್ಮಾಚಾರಕ್ಕೆ . 


. ಬಲಿಯಾಗುವುದು ಮುಂದುವರಿಯುತ್ತದೆ. ಅತಿ ಶೂದ್ರ ಜಾತಿಯ 
ಮಹಿಳೆಯರಿಗೆ ಗೌರವವಿಲ್ಲ | 
'ಪ್ರರುಷರ ಭೋಗ ವಸ್ತುಗಳು ಎಂಬುದು 'ಧರ್ಮಶಾಸ್ತ್ರಗಳಲ್ಲೂ : 
ಇದೆ: ಹೀಗಾಗಿ ದಲಿತ ಮತ್ತು ಆದಿವಾಸಿ ಮಹಿಳೆಯರ ಮೆಲಿನ 
' ದೌರ್ಜನ್ಯ ದಃ | 
ಗುರುತಿಸಬೇಕು; ವರ್ಗವೃವಸ್ಥೆಯಲ್ಲಲ್ಲ) (ಶರದ್‌ ಪಾಟೀಲ್‌, ಸ 
ಸತ್ಯಶೋಧಕ ಮಾರ್ಕ್ಸ್‌ವಾದೀ, . .ಜನಪರಿ 1983). ಈ 
ಸಂದರ್ಭದಲ್ಲಿ ' ಶರದ್‌ ಪಾಟೀಲರ ಈ ವಿಶ್ಲೆ ಷಣೆ ಮುಖ್ಯ ಖು 
' ವಾಗುತ್ತದೆ. ಕ ಲಃ ಳು 


: ಅವರು ಉನ್ನತ ಶ್ರೇಣಿಯ ವರ್ಣದ. 


ep 


ಕೌ ನ We 
ಜಾತಿ ವ್ಯವಸ್ಥೆ ಯಲ್ಲಿ ಎ 


ಪ್ರಕರಣಗಳನ್ನು 


| ಹೀಗಾಗಿ ಡಾ. se 1 ವ್ಯವಸ್ಥೆ - 


. ಮಹಿಳೆಯರನ್ನು ಶೋಷಿಸುವ ವ್ಯವಸ್ಥೆ ಎಂಬುದನ್ನು ಒತ್ತಿ : 
ಹೇಳುತ್ತಾರೆ. ಇದು. ಶ್ರೇಣಿಕೃ: ತ ವ್ಯವಸ್ಥೆ ಯಾಗಿರುವುದರಿಂದ; ನ 


ಹ 


ಮಹಿಳೆಯ ಸ್ಥಾನ ಹೆಚ್ಚು ಕೆಳಗೆ ಕೆಳಗೆ' ಹೋದಂತೆ, ಆಕೆಯ 
ಶೋಷೆಣೆಯೂ ಹೆಚ್ಚು ಹೆಚ್ಚು ್ಸಿ ತೀವ್ರವಾಗುತ್ತಾ ಹೋಗುತ್ತದೆ." 
ಸಮಾವೇಶದಲ್ಲಿ ಸೇರಿದ್ದ ದಲಿತ: ಮಹಿಳೆಯರಿಗೆ, ಶ್ರೇಣೀಕೃತ ' 
"ವ್ಯವಸ್ಥೆಯ ' ಕೆಳಸ್ತರದಲ್ಲಿ ' ಜನಿಸಿದ ರಿಂದ ಒಳಗಾಗುವ : 
| ಶೋಷಣೆಯ ಬಗ್ಗೆ' ಅರಿವು: ಮೂಡಿಸು ತ್ತಾರೆ. : 


ಬ್ರಾಹ್ಮ ಣ ನ 


ಮಹಿಳೆಯರಿಗಿಂತ ಅವರ ಸ್ಥಾನಮಾನ: ಇುಕೆ ವಿಭಿನ್ನ ವಾಗಿದೆ. ಎಂದು. ಸ 
'ಯೋಚಿಸಿ ಎಂದು ಕೇಳುವ ಮುಖಾಂತರ, ಆಸ್ನ ಶ್ಯತೆ ವಿನಾಶವೇ ಕ 


ಅವರ ಮುಖ್ಯ 'ಗುರಿಯಾಗಬೇಕು ಎಂಬುದನ್ನೂ: ಒತ್ತಿ. ಷಿ 


ಹೇಳುತ್ತಾರೆ. ಈ, ಹಿನ್ನೆಲೆಯಲ್ಲಿ ಜಾತಿ ವ್ಯವಸ್ಥೆ ವಿನಾಶಡ 


ಹೋರಾಟಕ್ಕೆ ಕ್ಯ ಜೋಡಿಸಬೇಕೆಂದೂ ಕರೆ. ನೀಡುತ್ತಾರೆ. ತ ನ 


ಭಾಷಣದ ಮೂಲಕ, ಡಾ. ಅಂಬೇಡ್ಕರ್‌ ಹ 


| ಹ ' ಹಳಿಯಲ್ಲಿ ಸ ಸಂವೇದನೆ ಮೂಡಿಸುತ್ತಾರೆ. 
ಮಹಿಳೆಯರು ಜಾತಿ | ವೃವಸ್ಥಿಯ ಹಬ್ಬ! ಲು ಎಂಬುದನ್ನು , 
ಸತ್ತಿ "ಹೇಳುತ್ತಾರೆ. ``: ., . 

3... ಜಾತಿ ವ್ಯವಸ್ಥೆಯ ಶೋಷಣೆಯ ವಿರುದ್ಧದ ಹೋರಾಟದಲ್ಲಿ : 
|... ಮೆಹಿಳೆಯರು ಸ್ವನ, ಪಾತ್ರ ವಹಿಸಬಹುದೆಂದು ಒತ್ತಿ 


ನ ಹೇಳುತ್ತಾರೆ. 


1 ಸ್ನ , ಜಾತಿ ಮೂಲ ವಿಭಿನ್ನತೆಗಳು ಹಾಗೂ ಮಹಿಳೆಯರ - 


ಪರಾಧೀನತೆಯ ad ತೀವ್ರತೆಗಳನ್ನು ವಿವರವಾಗಿ 


ಈ ₹ ರೀತಿ, ಡಾ. SE ಜಾತಿ. ವ್ಯವಸ್ಥೆ ಹಾಗೂ 


' ಮಹಿಳೆ ಪರಾಧೀನತೆಯ ಮಲೈ ಅಂತರ್ಗತ ಸಂಭಭವಿವೆ 


ಚಾರ್‌ ಸ್ಸ್‌ 
ಬಾ ಸಂಸ್ಕೃತಿ : ಮಹಿಳಾ SENS ಹೊಣೆ 


ಬ 1 ಬ್ರಾಹ್ಮಣೇತರ ಪರಂಪರೆಯ ಪ್ರಮುಖ ಚಿಂತಕರಲ್ಲಿ ' 


pn ಅಂಬೇಡ್ಕರ್‌ ಅವರೇ, ಎಲ್ಲಾ ಭಾರತಿಯ 
ಇತಿಹಾಸ. ಪರಂಪರೆ, ಧರ್ಮ ಹಾಗೂ ಸಂಸ್ಕೃತಿಯನ್ನು ಬ್ರಾಹ್ಮಣಿಕೆ . 
ಹಾಗೂ ಬ್ರಾಹ್ಮಣೇತರ ಎಂದು ವರ್ಗೀಕರಿಸುತ್ತಾರೆ ಮಹಿಳಾ ' 
ಹೋರಾಟದ ದೃಷ್ಟಿಯನ್ನೂ 1 ಈ ಎರಡು ವರ್ಗಗಳಲ್ಲಿ ವಿಸೃತವಾಗಿ 
ವರ್ಗೀಕರಿಸಬಹುದೆಂದೂ ಅವರು ಹೇಳುತ್ತಾರೆ. ಡಾ. ಅಂಬೇಡ್ಕರ್‌ 
ಅವರು ವಿರೋಧಿಸಿದ ಬ್ರಾಹ್ಮಣಿಕೆಯ ಸಂಸ್ಕೃತಿ ಮಹಿಳೆಯ. 
' ಫರಾಧೀನತೆಯನ್ನು ನ್ಯಾಯಯುತವೆಂದು ಸಮರ್ಥಿಸಿ ಬೆಂಬಲಿಸು. 
ತ್ತದೆ. ತಮ್ಮ "ಹಿಂದೂ ಮಹಿಳೆಯರ_ಉನ್ನತಿ ಹಾಗೂ ಅವನತಿ - 
ಎಂಬ "ಕೃತಿಯಲ್ಲಿ ಮಹಿಳೆಯರನ್ನು ದಾಸ್ಕದ ಕತ್ತಲ ಕಣಿವೆಗೆ 
ed ಬ್ರಾಹ್ಮಣಿಕೆಯ ಸಿಂಸ್ಕೃತಿ, ಸ್ಮೃತಿಗಳು ಹಾಗೂ 
ಧಾರ್ಮಿಕ ಶಾಸನಗಳ ವಿವರವಾದ ವಿಶ್ಲೇಷಣೆ ಮಾಡಿದ್ದಾರೆ. 


"ಪುತ್ರಿಯ ಜನನ, ಭನ ಕಾಲದಿಂದಲೂ ಹಿಂದೂ 


ಕುಟುಂಬದಲ್ಲಿ. ದುಃಖದ ಸಂಗತಿಯಾಗಿದೆ ಎಂದು ಅಂಬೇಡ್ಕ ರ್‌. 
ವಾದಿಸುತ್ತಾರೆ. ಬೌದ್ದ ಪರಂಪರೆ ಪ್ರ ಬ್ರಾಹ್ಮಣಿಕೆಯ ಪರಂಪರೆಗೆ 


' 'ವಿರೋಧವಾಗಿದೆ. ಪುತ್ರಿಯ ಜನನ ದುಃಖದ ಸಂಗತಿ ಎಂದು 
ಬುದ್ದ ಎಂದೂ ಭಾವಿಸಲೇ ಇಲ್ಲ. ಈ ವಾದವನ್ನು ಸಮರ್ಥಿಸಲು 
ಡಾ. ಅಂಬೇಡ್ಕರ್‌. ರಾಜ ಪ್ರಸಂಜೀತ್‌ ಮತ್ತು ಬುದ್ಧನ ಮಧ್ಯೆ 


ನಡೆದ ಸಂವಾದವನ್ನೂ ಬೌದ್ಧ ಸಾಹಿತ್ಯದಿಂದ ಉಲ್ಲೇಖಿಸುತ್ತಾರೆ. 


"ಪುತ್ರಿಯ ಜನನದಿಂದ ನಿರಾಶೆಗೊಂಡಿದ್ದ ರಾಜ"ಪ್ರಸಂಜೀತ್‌ಗೆ, 
ದುಃಖದ ಕಾರಣವನ್ನು ಬುದ್ಧ ಕೇಳುತ್ತಾನೆ. ಕಾರಣ ಕೇಳಿದ ನಂತರ 


| ಬುದ್ಧ 'ಪ್ರಸಂಜೀತ್‌ಗೆ,. ಈಬಗ್ಗೆ ಒಂದು ಉಪನ್ಯಾಸವನ್ನೇ 


ನೀಡುತ್ತಾನೆ. ಸ್ಫ್ಯಿ ಜನನಕ್ಕೆ ದುಃಖ ಪಡುವ ಅಗತ ವಿಲ್ಲ. 


. ಪ್ರಸಂಜಿತ್‌ಗೆ ಹೇಳುತ್ತಾ ನೆ. 


ನಿನ್ನ ಪುತ್ರಿ ಬುದ್ದಿ ವಂತೆ, 
ಗುಣವಂತೆಯಾಗುತ್ತಾಳೆ ಎಂದೂ ಹೇಳುತ್ತಾನೆ. 5 ಸುವ 
ಮೂಲಕ, ಬದ್ದ ಲಿಂಗ ಭೇಡದ ದೃಷ್ಟಿ,ಹೊಂದಿರಲಿಲ್ಲ. ಅಲ್ಲದ್ದೆ. 
ಹುಡುಗಿಯರೂ ಸಮರ್ಥರು ಹಾಗೂ 'ಗುಣವಂತರು ಸದ 


“ನಂಬಿಕೆಯನ್ನು ಬುದ್ಧ ಹೊಂದಿದ್ದ ಎಂಬುದನ್ನು ತಿಳಿಸಲು 
| 9ಬ ಬಯಸುತ್ತಾ ಧನ: 


ಬ್ರಾಹ್ಮಣಿಕೆ ಸಂಸ್ಕೃತಿ. ಮಹಿಳೆಯರಿಗೆ ಜ್ಞಾನದ ಹಕ್ಕು 
ನಿರಾಕರಿಸುತ್ತದೆ ' 


ಸಂಘದಲ್ಲಿ ಮಹಿಳೆಯರ ಪ್ರವೇಶಕ್ಕೆ ಬಿದ್ದ. ಅವಕಾಶ " 


ಕಲ್ಪಿಸಿದ ಎಂಬ. ವಿಚಾರವನ್ನು ಡಾ. ಅಂಬೇಡ್ಕರ್‌ ಒತ್ತಿ 
ಹೇಳುತ್ತಾರೆ. ಆದರೆ ಹಿಂದೂ ಧರ್ಮ ಮಹಿಳೆಯರಿಗೆ ಜ್ಞಾನದ : 
ಎಲ್ಲಾ: ಅವಕಾಶಗಳನ್ನೂ. ನಿರಾಕರಿಸಿತು. ವೈರಾಗ್ಯದ : ಹಕ್ಕನ್ನೂ : 
ಶೂದ್ರರಿಗೆ ಹಾಗೂ ಮಹಿಳೆಯರಿಗೆ ನಿರಾಕರಿಸಲಾಗಿದೆ. ಇದಕ್ಕೆ . ' 
ಕಾರಣವನ್ನು ಮನುಶಾಸ್ತ್ರದಲ್ಲಿ ಗುರುತಿಸಬಹುದು. ಇದು ವೇದ " 
ಕಲಿಯಲು ಮಹಿಳೆಯರಿಗೆ ಹಕ್ಕಿಲ್ಲ,-ಹೀಗಾಗಿ ಅವರಿಗೆ ನಡೆಸುವ 

' ಸಂಸ್ಕಾರಗಳನ್ನೂ, ವೇದಗಳ ಮಂತ್ರ: ಘೋಷವಿಲ್ಲ ದೇ. 


ನಡೆಸಬೇಕೆಂದು ಹೇಳುತ್ತದೆ. ವೇದ ಧರ್ಮದ ಪ್ರಕಾರ, ವೇದ 
ಮಂತ್ರ ಗಳ ಘೋಷ ಪಾಪವನ್ನು. ತೊಲಗಿಸುತ್ತದೆ, ಆದರೆ 
ಹುಹಿಳೆಯರಿಗೆ ವೇದ ಓದುವ. ಅವಕಾಶ ಇಲ್ಲದ್ದರಿಂದ, 

ಬ್ರಾಹ್ಮ ಣಿಕೆಯ ಸಂಸ್ಕೃತಿ ಅವರು ಸತತ ಅಸತ್ಯ ಹಾಗೂ ಪಾಪಧ 
ಸ್ಥಿತಿಯಲ್ಲೇ ಇರುವವರೆಂದು ಭಾವಿಸಿತು. ಡಾ. ಅಂಬೇಡ್ಕರ್‌ 


"ಇದನ್ನು ಒಪ್ಪುವುದಿಲ್ಲ. ಮನುವಿನ ತತ್ವ ಅವನಿಗಿಂತ ಮುಂಚಿ 
"ಇದ್ದ ಬ್ರಾಹ್ಮಣಿಕೆಯ ಪಕ್ಕಗಳ ಪರಂಪರೆಯಲ್ಲಿದೆ ಎಂದು ಅವರು: 


"ವಾದಿಸಿದರು. .ಮಹಿಳೆಯರನ್ನು' ಕುರಿತ ಈ" ಬ್ರಾಹ್ಮಣಿಕೆಯ 


ಸೂತ್ರಗಳು, ಭಾರತದಲ್ಲಿ ಮಹಿಳೆಯರೆ ಅವನತಿಗೆ ಕಾರಣವಾಯಿತು 


ಎಂದು ಅವರು ವಾದಿಸುತ್ತಾರೆ; ಜ್ಞಾನದ ಪ್ರಕ್ರಿಯೆಯಲ್ಲಿ 
' ಭಾಗಿಯಾಗುವುದು ಎಲ್ಲಾ.ಮನುಷ್ಯರ ಸೆಹಜ.ಹಕ್ಕು. 'ಯಾವುದೇ 
ತಾರ್ಕಿಕ ಕಾರಣ ಇಲ್ಲದೇ ಬ್ರಾಹ್ಮಣರು ಮಹಿಳೆಯರಿಗೆ ಈ ಹಕ್ಕು 
ನಿರಾಕರಿಸಿದ್ದಾರೆ: ಹೀಗಾಗಿ, “ಮಹಿಳೆಯರು ಆಧ್ಯಾತ್ಮಿಕ ಬೆಳವಣಿಗೆ 
ಹಾಗೂ ಜ್ಞಾನಧ ಹಕ್ಕಿನಿಂದ ವಂಚಿತರಾಗಬೇಕಾಯಿತು. 


ಆಧ್ಯಾತ್ಮಿಕ-ಜ್ಞಾನವಿಲ್ಲದ ಪರುಷ ಪುರುಷನೆಂಬ ಕಾರಣಕ್ಕಾಗಿಯೇ 


ದೇವರಿಗೆ ಹತ್ತಿರದವನಾಗುತ್ತಾನೆ ಎಂದು ಬ್ರಾಹ್ಮಣಿಕೆ ಸಂಸ್ಕೃತಿ : 


ನಂಬುತ್ತದೆ. ಏಕೆ ಇದು? ಮಹಿಳೆಯರ ಏಚಾರದಲ್ಲಿ ಇದು ' 


ಏಕೆ ಇಲ್ಲ? ಎಂದು ಅಂಬೇಡ್ಕರ್‌ ಬ್ರಾಹ್ಮಣಿಕೆಯ ಚಿಂತಕರಿಗೆಲ್ಲಾ 
ಪ್ರಶ್ನಿ ಸಿದ್ದಾ ರೆ. ಸ 


ಬೇಡ್ಕಿರ್‌ ಪ್ರಕಾಡ್ಯಿ ಬ್ರಾಹ್ಮಣಿಕೆಯ ಸ ಜ್ಞಾನದ 


ಹ ಮಾನಸ /9 ' BE id ಸ 


ps 
ಕ 


ಡ್ಯ ತೆ ಭಾಗಿಗಳಾಗಬಹುದು. ' | | 
2. ಆಧ್ಯತ್ಮಿಕ ಜ್ಞಾನದ ಬೆಳಕನ್ನು ಮಹಿಳೆಯರೂ ಅನುಭವಿಸ 


ಖ್‌ . ಈ ಸ್ವಾತಂತ್ರ್ಯಕ್ಕೆ ಮಿತಿಯೇ ಇಲ್ಲ” ಎ 


| ಹಾದಿಯನ್ನು ನಿರ್ಮಿಸಿದ. 
ಪುರಾತನ ಭಾರತದಲ್ಲಿ ಮಹಿಳೆಯರಿಗೆ ಉನ್ನತ ಸಾಮಾಜಿಕ 


. ವಲಯೆದಕ್ಲಿ ವ ಮಹಿಳೆಯರಿಗೆ ಎರಡು ತೀವ್ರ ಅನ್ಮಾಯಗಳನ್ನು 


' ಮಾಡಿತು. ಇದನ್ನು ಬುದ್ಧ' ರದ್ದು 'ಪಡಿಸಿದ, "ಪರವ್ರಾಜ' ಗೆ 
"ಮಹಿಳೆಯರಿಗೆ ಅವಕಾಶ ನೀಡುವ ಮೂಲಕ ಒಮ್ಮೆ ಲೇ ಬುದ್ಧ : 
ಎರಡು ಬಗೆಯ ಅನ್ಕಾ ಯಗಳಿಗೆ, ಅಂತ್ರ ಹಾಡಿದ. 


| ಪುರುಷರಂತೆಯೇ ಮಹಿಳೆಯರೂ ಜ್ಞಾನದ ಪ್ರತಿ ಯೆಯಲ್ಲಿ 


"ಬಹುದು. 


ನ | jg ಸ 4 


ಹೀಗಾಗಿ ಬುದ್ಧ ಭಾರತೇಯ ಮಹಿಳೆಯರನ್ನು ದಾಸ್ಯದಿಂದ. 
ವಿಮುಕ್ತಿ ಗೊಳಿಸಿ ಭಾತಿ ಬದುಕಿನೆಲ್ಲಿ ಕ್ರಾ ಕ್ರಾಂತಿಕಾರಿ : ಬದಲಾವಣೆ 
ಗಳನ್ನು ತಂದ ಎಂದೂ ಅಂಬೇಡ್ಯ ರ್‌: ಹೇಳುತ್ತಾ ರೆ 


"ಬ್ರಾಹ್ಮ ಣಿಕೆಯ ಸಂಸ್ಕೃತಿ, ಮಹಿಳೆಯರಿಗೆ ಸ್ವಾತರಿತ್ರ್ಯದ 


ಹಾ ನಿರಾಕರಿಸಿತು; ಬುದ್ಧ ಮಹಿಳೆಯರಿಗೆ ಸ್ವಾತಂತ್ರ್ಯ. 


` ನೀಡುತ್ತಾನೆ. ಈ ಸ್ವಾತಂತ್ರ್ಯ ಅಂಬೇಡ್ಕರ್‌ ಪ್ರಕಾರ ಮೇಲು 
ಮೇಲಿನದಾಗಿರಲಿಲ್ಲ. ಈ ಸ್ವಾತಂತ್ರ ನವನ್ನು ಮನ ಸಂತೃಪ್ತಿವರೆಗೆ 
ಮಹಿಳೆಯರು ಅನುಭವಿಸಬಹುದಿತ್ತು. ಈ ವಾದಕ್ಕೆ ಪೂರಕವಾಗಿ . 
ಭಯಾ ಬ್ರಾಹ್ಮ ಣ: ಮಹಿಳೆ ಮುಕ್ತಾ ಳ ಸಂಭಾಷಣೆಯನ್ನು 
"ಉಲ್ಲೇಖಿಸುತ್ತಾರೆ, “ಆಹಾ! ನಾನು ನಿಜವಾಗಿಯೂ ಸ್ಥ ಸ್ವತಂತ್ರಳು. 
ನ್ನುತ್ತಾಳೆ ಮುಕ್ತಾ. ಇದಕ್ಕೆ | 
ಮತ್ತೊಬ್ಬಳು ಭಿಕ್ಷುಣಿಯಾಗಿ ಪರಿವರ್ಶಿತಳಾದ- ಬ್ರಾಹ್ಮಣ ಮಹಿಳೆ 
ಉತ್ತರಿಸುತ್ತಾಳೆ. "ಈ ಬಂಡೆಯ ಮೇಲೆ ಪ್ರತಿದಿನ ಧ್ಕುನದಲ್ಲಿ 
- ಕುಳಿತಾಗ ಸ್ವಾತಂತ್ರ್ಯದ ಉಸಿರು: ನನ್ನ ಆಧ್ಯಾತ್ಮಿ ಕ ಸಮರ್ಪಣೆಯ 
ಮೇಲೆ. ಸರಾಗವಾಗಿ ಪ್ರ ವಹಿಸುತ್ತ ಡೆ ಇದನ್ನು ಹೀಗೆ 
ಉಲ್ಲೇಖಿಸುವ ಮೂಲಕ, ಮಹಿಳೆಯರಿಗೆ ಸಂಘಕ್ಕೆ ಪ್ರವೇಶ 
' ನೀಡುವ ಮೂಲಕ ಬುದ್ಧ ಮಹಿಳಾ ಸ್ವಾತಂತ್ರ್ಯವನ್ನು ಪ್ರಚಾರ . 


: ಮಾಡಿದ ಎಂದು ಅಂಬೇಡ್ಕರ್‌ ವಾದಿಸುತ್ತಾರೆ. ಲಿಂಗತಾರತಮ್ಯದ 


` ಬೇಡಿಗಳನ್ನು ಒಡೆಯುವ ಮೂಲಕ, ಬುದ್ಧ ಮಹಿಳೆಯರಿಗೆ 
'ಇಉತ್ಪಷ್ಟ ಸಾಧನೆಯ ದಾರಿಯನ್ನು ತೆರೆದದ್ದೇ ಅಲ್ಲದೆ, ಪುರುಷರಿಗೆ 
' ಸಮಾನವಾದ ಸ್ಥಾ ನಮಾನವನ್ನು ಮಹಿಳೆಯರಿಗೆ ನೀಡುವ 


ಸ್ದಾ ನಮಾನ ಇತ್ತು. ರಾಜಕೀಯ ಪ ಪ್ರಕ್ರಿಯೆಯಲ್ಲಿ ಮಾತ್ರವಲ್ಲದೆ 
' ಸಾಮಾಜಿಕ ಹಾಗೂ. ಬೌದ್ಧಿಕ ವಲಯಗಳಲ್ಲೂ )ಿ ಮಹಿಳೆಯರು 
' ಮುಂಚೂಣಿಯಲ್ಲಿ ದ್ದರು ಎಂದಿ ಅವರು ವಾದಿಸುತ್ತಾ ರೆ. 
ಮಹಿಳೆಯರಿಗೆ ಉಪನಯನಧ ಹಕ್ಕಿ ತ್ತು. ವೇದ ಮಂತ್ರ ಗಳನ್ನು 
' ಅವರು ಘೋಷಿಸಬಹುದಿತ್ತು. ಪಾಣಿಯನ್ನು ಉಲ್ಲೆ ಯಸ | 


ಸಕ 


ನ್ಯ A 


ವೇದದಲ್ಲಿ ಉನ್ನೆ ತ ಸಾಧನೆ ಮಾಡಿದ 4 ಧರ್ಮ, 

: ತತ್ವಶಾಸ್ತ್ರ 
'ಕುರಿತಂತೆ ಪುರುಷರೊಡನೆ ಚರ್ಚೆ ಮಾಡುವ ಮಹಿಳೆಯರನ್ನೂ " 
ಅವರು ಉದಾಹರಿಸುತ್ತಾರೆ.. ಜನಕ ಸುಲಭ, ಮ 
5 ಹಾಗೂಗಾರ್ಗಿ-ಮೈ ತ್ರೇಯಿ ಮತ್ತು ಶಂಕರಾಚಾರ್ಯ ಮೈ ತ್ರೇಯಿಯರ 
ಚರ್ಚೆಗಳು ಪ್ರಸಿದ್ಧ ವಾದುದು. : ಎಂದರೆ ಮಹಿಳೆಯರು: 
`` ಯಾವಾಗಲೂ ಶೋಷಿತರಾಗಿರಲಿಲ್ಲ. ಯಶಸ್ಸಿನ ಶಿಖರಗಳನ್ನು : 


; ಬ್ರಹ್ಮಾಂಡದ ಹುಟ್ಟು ಹಾಗೂ ಜ್ಞಾನದ ಅಭಿವೃದ್ಧಿ 


ಏರಲು ಸಾಧ್ಯವಿರುವಂತಹ ಕಾಲವೂ ಇತ್ತು. 'ಬಹುಶಃ ಜದ. 


ಸಮಾಜದಲ್ಲಿ ಮಾತ್ರ ಮಹಿಳೆಯೆರು ಇಂತಹ ಉನ್ನತ ಸ್ಥಾನಮಾನ . 
ಅನುಭವಿಸಿರಬೇಕು ಎಂಬ ಅಂಶವನ್ನೂ ಡಾ. ಅಂಬೇಡ್ಕರ ರ್‌ ಒತ್ತಿ. 
ಹೇಳುತ್ತಾರೆ. ಸಕಲ 


ಸ ದಾಸ್ಯ "ಜೂಡ್‌ ಸಂಪುಟದಲ್ಲಿ, ಕಡಡ 


| ಶರದ್‌. ಪಾಟೀಲ್‌ ಅವರನ: ಪುರಾತನ: ಸಮಾಜಗಳಲ್ಲಿ 
ಮಹಿಳೆಯರು ರಾಜಕೀಯ ಆಡಳಿತದಲ್ಲಿ ಮುಂಚೂಣಿಯಲ್ಲಿ ದ್ದ ರು 
' ಎಂಬುದನ್ನು ತಿಳಿಸುತ್ತಾರೆ. ಪುರಾತನ ಭಾರತದಲ್ಲಿ ಸನಕ ದಿವಸ. 
` ಸಮಾಜಗಳು, ಮಾತೃಪ್ರಧಾನ ಸಮಾಜಗಳಾಗಿದ್ದವು ಎಕೆಬುದನ್ನೂ . 
: ಅವರು ತಿಳಿಸುತ್ತಾರೆ. ಮಹಿಳೆಯರು ಯಾವಾಗಲೂ, ಈಗಾಗಲೇ . 
1 ಪರಾಧಿ£ತೆಗೊಳಪಟ್ಟ ವರು ಎಂಬ ಸ್ತ್ರೀವಾದಿ ಪರಿಕಲ್ಪನೆಯನ್ನು : 
| ಕಾಮ್ರೇಡ್‌ ಶರದ್‌ ಪಾಟೀಲ್‌ ಅಲ್ಲಗಳೆಯುತ್ತಾರೆ. ಮಾತೃಪ್ರಧಾನ . 


ಸಮಾಜಗಳು ಲಿಂಗಾಧಾರಿತವಾದದ್ದು.. ಈ. ಸಮಾಜಗಳಲ್ಲಿ. ಕ 


ಮಹಿಳೆಯರಿಗೆ ಭೂಮಿಯಲ್ಲಿ ವಿತರಣೆ, `ಆಡಳಿತ ಹಾಗೂ ' 
ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಕ್ಕಿತ್ತು. ಬಹುಶಃ ಮಹಿಳೆಯರು ಕಳೆ. 
| ಕೃಷಿಯನ್ನು ಕಂಡುಹಿಡಿದಿದ್ದು ಇದಕ್ಕೆ: ಕಾರಣವಿರಬೇಕು. ಹೀಗಾಗಿ 


ಈ ಸಮಾಜಗಳಲ್ಲಿ, ಆಡಳಿತ ಸೂತ್ರ ಮಹಿಳೆಯರ ಕೈಯಲ್ಲಿತ್ತು. 


'ಹೀಗಿದ್ದೂ ಈ ಸಮಾಜಗಳ. ಸಮಾನ, ಹಕ್ಕು ಗಳ... 
'ಸಮಾಜವಾಗಿತ್ತು. ಎಂದರ್ಥವಲ್ಲ. ಈ: ಸಮಾಜಗಳಲ್ಲೂ, . 
i ಲಿಂಗಭೇದ" ಹಾಗೂ ರಾಜಕೀಯ ಅಸಮಾನತೆಗಳೂ, ಇದ್ದ ವು... 


ಕಾಮ್ರೇಡ್‌ ಪಾಟೀಲರ! ಈ ಸಿದ್ದಾ ೦ತ, ಪುರಾತನ: ಭಾರತದಲ್ಲಿ" 


ಮಹಿಳೆಯರ ಸ್ಥಾ ನಮಾನ ಕುರಿತಂತೆ ಅಂಬೇಡ್ಕರ್‌ ದೃಷ್ಟಿಗಳಿಗೂ 
' ಹೊಂದಿಕೆಯಾಗುತ್ತದೆ. ಮಹಿಳೆಯರ. ಈ ಸ್ಥಾನಮಾನ. ಮನು 
ಸ್ಯ ಪೂರ್ವಯುಗಕ್ಕೆ ಸೀಮಿತವಾಗಿತ್ತು. ಎಂಬುದನ್ನು ಡಾ 


ಅರಬೇಡ್ಕರ್‌. ಒತ್ತಿ ಹೇಳುತ್ತಾರೆ. ' ಭತ 
_. : ಮಹಿಳೆಯರ.ಸ್ಟಾ _ನಮಾನ, ಕಡಿತಗೊ್ಳ ಲು ಹಮ: 


'ಕಾರಣಿ. ಎಂದು ಡಾ. ಅಂಬೇಡ್ಕರ್‌ ವಾದಿಸುತ್ತಾರೆ. ` ಇದನ್ನು ' 


ಮನುಸ್ಚೈತಿಯ ಉಲ್ಲೆ ಖಗಳಿಂದಲೇ ಸ್ಪಷ್ಟ ಪಡಿಸುತ್ತಾರೆ. 
ಉದಾಹರಣೆಗೆ, ಮನುಸ್ಮೃತಿಯ. 2-213 "ವಿಧಿಯ. ಪ್ರಕಾರ, ' 


“ಮಹಿಳೆಯ ಬದುಕಿನ ಮುಖ್ಯ de ಅಗ ಅಮಿಷ" 


| 


Ke 


4 


ಒಡಿ ನಾದವು? 2-214 ವಿಧಿ ಹೀಗೆ ಹೇಳುತ್ತದೆ - 
4 ಕ ಪುರುಷರನ್ನೂ ಮಾತ್ರವಲ್ಲ, ' ಬಹುಶ್ರುತ ಪುರುಷರನ್ನು ' 


॥ 


. ಮಹಿಳೆಯರು ದಾರಿ ತಪ್ಪಿಸಿ ಕೋಪ ಮತ್ತು ಕಾಮದ ಆಳುಗಳನ್ನಾಗಿ ' 
ಮಾಡಬಲ್ಲ ರು”. 2-215 ವಿಧಿ ಹೀಗೆ ಪ್ರತಿಪಾದಿಸುತ್ತದೆ. 
, “ತ್ಸಾಯಿ, ತಂಗಿ: ಹಾಗೂ ಮಗಳ ಜೊತೆ ಯಾರೂ 
ಒಂಟಿಯಾಗಿರಭಾರದು, ಏಕೆಂದರೆ ಇಂದ್ರಿಯಗಳು ಮೇಲುಗೈ 
: ಸಾಧಿಸಿ, ಬಹುಶ್ರುತ ಪುರುಷರನ್ನೂ ತಮ್ಮ ಮೇಲುಗೈ ಸಾಧಿಸಿ, 
ಬಹುಶ್ರುತ ಪುರುಷರನ್ನೂ ತಮ್ಮ ಜಾಲಕ್ಕೆ ಸೆಳೆದುಕೊಳ್ಳಬಹುದು'. 
. 9-14ರ ಪ್ರಕಾರ, “ಪುರುಷರ ಸೌಂದರ್ಯವನ್ನು ಮಹಿಳೆಯರು 


. ; ಪರಿಗಣಿಸುವುದಿಲ್ಲ, ಅವರು ಯಾವುದೇ ಪುರುಷನ ತೋಳುಗಳಿಗೂ : 
ತಮ್ಮ ನ್ನು ಅರ್ಪಿಸಿಕೊಳ್ಳಬಲ್ಲರು''.' ಈ ಉದಾಹರಣೆಗಳ. 
| ಲರ, ಮಹಿಳೆಯರಿಗೆ, ಮನು ನೀಡಿರುವ ಕೀಳು ಸ್ಥಾನವನ್ನು `, 


ಇ ಡಾ. ಅಂಬೇಡ್ಕರ್‌, ವಿವರಿಸಲು ಯತ್ನಿಸಿದ್ದಾರೆ. 


`` ಮಹಿಳೆಯರ ಸ್ವಾತಂತ್ರ್ಯಕ್ಕೂ ಮನು ಸಸ 


| : 92 ವಿಧಿಯ ಪ್ರಕಾರ “ತಮ್ಮ ಕುಟುಂಬದ ಎಲ್ಲಾ ಮಹಿಳೆಯ್ದರ 


.. ಮೇಲೆ ಹಗಲು-ರಾತ್ರಿ ಪುರುಷರು ಕಣ್ಣಿಡಬೇಕು”'. 9.3ರ ಪ್ರಕಾರ 
“ಮಹಿಳೆಯರು ಸ್ವಾತಂತ್ರ್ಯಕ್ಕೆ ಅರ್ಹರಲ್ಲ”. 9-6 - ಎಲ್ಲು 
| "ಜಾತಿಗಳ ಉನ್ನತ ಕರ್ತವ್ಯವನ್ನೂ ಪರಿಗಣನೆಗೆ ತೆಗೆದುಕೊಂಡಾಗ, 


ಸ 4 ವಂತ ದುರ್ಬಲ ಪತಿಯಂದಿರೂ ತಂತಮ್ಮ ಪತ್ನಿಯರನ್ನೂ 


ರ್ಚ ರೋ ್‌್‌್‌್ಪ 


ರ್ಕಿ 


ತಂತಮ್ಮ ಹೆಬ್ಬೆರಳಡಿ ಇತ್ರ cE 


PE ೨ ಫನವಾರ್ನ'. 
ಬ 


ಆಸ್ತಿ ಹಾಗೂ PR ವಿಚ್ಛೇದನದ ಹಕ ಕ್ಕನ್ನು ಮಹಿಳೆಗೆ 


4 | ಅನನ ಮನು ವಿರೋಧಿ. ಆತ ಮಹಿಳೆಯರ ಮೇಲಿನ 


,: ದೌರ್ಜನ್ಯವನ್ನು ಸಮರ್ಥಿಸುತ್ತಾನೆ. ಪತಿಯಿಂದ ಬೇರ್ಪಡುವ ' 
 ತಕ್ಕ್ನು ಮಹಿಳೆಗೆ ನಿರಾಕರಿಸಿದ ಕಾನೂನನ್ನು ಆತ್ಮ ರಚಿಸಿದ್ದಾನೆ. 


" ಹೀಗೆ ಆತ ಮಹಿಳೆಯನ್ನು. ಪತಿಗೆ ಕಟ್ಟಿಹಾಕುತ್ತಾನೆ. ಆದರೆ. 


`` ಪುಠುಷನಿಗೆ ಆತ ಖಯಸಿದ' ಸ್ವಾತಂತ್ರ್ಯವನ್ನು ನೀಡುತ್ತಾನೆ. 
` ಪುರುಷನಿಗೆ: ಯಾವುದೋ. ಚಿಕ್ಕ ಕಾರಣಕ್ಕೂ ಪತ್ನಿಯನ್ನು 


- ವಿಚ್ಛೇದಿಸುವ ಹಕ್ಕಿದೆ. ಸ್ಥಿರಾಸ್ತಿ ಹಕ್ಕಿನ್ನ ವಿಷಯಗಳಿಗೆ 


ಸಂಬಂಧಿಸಿದಂತೆ 'ಮಹಿಳೆಯ ಸ್ಥಾನಮಾನವನ್ನು ದಾಸಿಗೆ ' 


೫ . 'ಸಮನಾಗಿಸಿದ್ದಾನೆ ಹಾಗೂ ವಿಧವೆಯರಿಗೂ ಆಸ್ತಿ ಹಕ್ಕಿಗೆ 
.... ಮಾನ್ಯತೆಯನ್ನು ನೀಡಿಲ್ಲ. ಅಂಬೇಡ್ಕರ್‌ ಇದನ್ನು ಖಂಡಿಸಿದ್ದಾರೆ. 


ಮಹಿಳೆಗೆ ಆಸ್ತಿ ಹಕ್ಕು "ನಿರಾಕರಿಸಿ: ಕೀಳು ಸ್ಥಾನ ನೀಡಿದ 


: ಮನುವಿನ ಶಾಸನ ಬ್ರಾಹ್ಮಣ ಧರ್ಮಕ್ಕೆ ಹೊಂದಿಕೆಯಾಗುವಂತಿದೆ . 
.. . ಎಂದೂ ಡಾ. ಅಂಬೇಡ್ಕರ್‌ ವಾದಿಸಿದ್ದಾರೆ. “ಬ್ರಾಹ್ಮಣ ಧರ್ಮದ 

.. ಉದಯದ ನಂತರ ಮಹಿಳೆಯ ಹ ನನಾದ ಬಗ್ಗೆ 
. ಚೆಳವಣಿಗೆಯಾದ ಬ್ರಾಹ್ಮಣರ ನಿಲುವನ್ನು ಮನು ಶಾಸನ 


ಹ ವ ಮಾನಸ 111 ನಾನ 


ಮಾಡಿದ” ಎಂದೂ. ಡಾ. ಅಂಬೇಡ್ಕರ್‌ ಪ್ರತಿಪಾದಿಸಿದ್ದಾ py 
"ಮನುವಿನ ಶಾಸನದಿಂದ ಸಾಮಾಜಿಕ ಆಚರಣೆಗಳು ಧಾರ್ಮಿಕ 


ಶಾಸನಗಳ ರೂಪ ಪಡೆದು ರಾಜನಿಂದ ಜಾರಿಗೊಳ್ಳುವಂತಾಯಿತು. 
“ಮಹಿಳೆಯರು: ಮತ್ತು ಶೂದ್ರರು ಆರ್ಕ (ಬ್ರಾಹ್ಮಣಿಕೆ) ಧರ್ಮದ 


ಮೂಲ. ಹೀಗಾಗಿ ಎಲ್ಲಾ ಬಗೆಯ ಶಾಸನಗಳನ್ನೂ ಅವರ ಮೇಲೆ ' 


ಹೇರಲಾಯಿತು: ಮಿತ್ರ ವಿವಾಹಗಳ ತೀವ್ರ ನಿಷೇಧ ಇಲ್ಲಿ 

ಮುಖ್ಯವಾದುದು ವಿಂದೂ ಅಂಬೇಡ್ಕರ್‌ ವಿವರಿಸುತ್ತಾರೆ. 
': ಹೀಗೆ ಮನುವಿನಿಂದ ಮಹಿಳಾ ವರ್ಗದ ಅವನತಿ 

ಹೇಗಾಯಿತೆಂಬುದನ್ನು ಅಂಬೇಡ್ಕರ್‌ ವಿವರಿಸುತ್ತಾರೆ. ಬ್ರಾಹ್ಮಣ 


ಸಂಸ್ಕತಿ ಹಾಗೂ ಧರ್ಮ ಹೇಗೆ “ಮಹಿಳಾ ದ್ವೇಷಿ ; 


(misogynistic) ಎಂಬುದನ್ನು ಅವರು ಒತ್ತಿ ಹೇಳುತ್ತಾರೆ. 
: ಇದಕ್ಕೆ ಪ್ರತಿಯಾಗಿ ಬೌದ್ದ ಧರ್ಮ, ಲಿಂಗ ಭೇದ ನಿರಾಕರಿಸುವ 
" ಮೂಲಕ ಹಾಗೂ ಮಹಿಳೆಗೆ ಜ್ಞಾನ ಮತ್ತು ವಿಮೋಚನೆಯ .' 
ಅವಕಾಶ, ನೀಡುವ ಮುಖಾಂತರ ಮಹಿಳಾ ಹೋರಾಟಿದ ಹರಿಕಾರ 
ಎಂದೂ ಅವರು ವ್ಯಾಖ್ಯಾನಿಸುತ್ತಾರೆ. ಅವರು ಬೌದ್ಧ ಧರ್ಮಕ್ಕೆ 
ಮತಾಂತರಗೊಂಡಾಗ, ಮಿಗ ವಿಮೋಚನಾಕಾರಿಯಾದ ಬೌದ್ದ 
'ಧರ್ಮದ ಈ ಗುಣಗಳೂ ಅವರ ಮೇಲೆ ಪ್ರಮುಖ ಪ್ರಭಾವ : 
ಮಹಿಳೆಯರ ವಿಮೋಚನೆಗೆ ಹಿಂದೂ ಸಂಔತೆ ಮಸೂದೆ 
" (ಹಿಂದೂ ಕೋಡ್‌ ಬಲ್‌) `` . | 

ಮಹಿಳಾ ದ್ವೇಷಿ ಹಾಗೂ ಮಹಿಳೆಯನ್ನು ಭೋಗವಸ್ತು 
ಮಟ್ಟಕ್ಕಿಳಿಸಿದ ಮನು ಶಾಸನಗಳನ್ನು ಬದಲಿಸಲು ಡಾ. 
ಅಂಬೇಡ್ಕರ್‌ ಯತ್ನಿಸಿದರು. ಸ್ವಾತಂತ್ರ್ಯೋತ್ತರ ಅವಧಿಯಲ್ಲಿ ¥ 
`ಭಾರತೀಯ ಸಂವಿಧಾನದ ಶಿಲ್ಪಿಯಾಗಿ, ಮಹಿಳೆಯರಿಗೆ ನ್ಯಾಯ, 
ಸಮಾನತೆ ಹಾಗೂ ಭದ್ರತೆಯ ಮೂಲ್‌ಹಕ್ಕುಗಳನ್ನು ಅವರು 
ನೀಡಿದರು. ಆದರೂ ಇದನ್ನೇ ಅಂತ್ಯವಾಗಿ ಅವರು ಪರಿಗಣಿಸಲಿಲ್ಲ. 
ಹಲ ನಾವು ಕಾಣಬೇಕು.. ಬ 


ಖ್ಯವಾಗಿ, ಮನು ಶಾಸನಕ್ಕೆ ಸವಾಲೆಸೆಯಲು ಹಾಗೂ 
ಗಿ ಹಾಗೂ ಮಹಿಳೆಯರಿಗೆ ಆಸ್ತಿ ಯ ಮೂಲ 
ಹಕ್ಕುಗಳನ್ನು ನೀಡುವುದಕ್ಕಾಗಿ ಡಾ. ಅಂಬೇಡ್ಕರ್‌ ಅವರು ಹಿಂದೂ 
ಕೋಡ್‌ ಬಿಲ್‌ನ ಕರಡು ಸಿದ್ಧಪಡಿಸಿದರು. ಹಿಂದೂ ಕೋಡ್‌ಬಿಲ್‌ 
'ಮನುವಿನ ಶಾಸನದ ಅಂತ್ಯವನ್ನು ಸೂಚಿಸುತ್ತದೆ. ಅಲ್ಲದೆ 
ಮಹಿಳೆಯರಿಗೆ ವಿಮೋಚನೆಯ ಸಾಧ್ಯತೆಗಳಿರುವ ಪಠ್ಮವನ್ನೂ 
ಹೊಂದಿದೆ. ಬಲವಾದ ಸಾಂಕೇತಿಕ ಕಿ ್ರಯೆಯಾಗಿ, ಡಾ. 


"ಅಂಬೇಡ್ಕರ್‌ ಸಾರ್ವಜನಿಕವಾಗಿ ಮನುಸ್ಮೃತಿ ಸುಟ್ಟರು; ಏಕೆಂದರೆ: 
ಈ ಸ್ಮೃತಿಯಲ್ಲೇ ಶೂಪ್ರರು ಮತ್ತು ಮಹಿಳೆಯರ ದಾಸ್ಕದ- 
' ಸಮರ್ಥನೆಯಿತ್ತು. ಮಹಿಳಾ ಚಳುವಳಿಯ ಕೆಲವು ಕಾರ್ಯಕರ್ತರು 


೪ 


ನ 


ಇ... 


ಜೆ 


ಸ "ಒಪ್ಪ ಪ್ಲವುದಿಲ್ಲ ಡಾ. ಅಂಬೇಡ್ಕರ್‌ ಮನುಸ್ಮೈ ತಿಯನ್ನು 
' ಮಹಿಳಾ ಹೋರಾಟದ ಬೆಂಬಲಾರ್ಥ ಸುಡಲಿಲ್ಲ,' ಬದಲಿಗೆ 


`` ಜಾತಿಯ ಹಿನ್ನೆಲೆಯಲ್ಲಿ ಸುಟ್ಟರು ಎಂದು ವಾದಿಸುವವರಿದ್ದಾ ರೆ. 


(ಉದಾಹರಣೆಗೆ ಪುಣೆಯ. ಸಮಾಜವಿಜ್ಞಾನ. ಇಲಾಖೆ 1994ರಲ್ಲಿ: 


ಏರ್ಪಡಿಸಿದ್ದ "ದಲಿತ ಮಹಿಳೆ” "ವಿಚಾರ ಸಂಕಿರಣದಲ್ಲಿ ಡಾ. 


: ನೀಲಂ ಗೋರಿ. ಈ ವಾದವನ್ನು ಮಂಡಿಸಿದ್ದರು). ಇಂತಹ ಆ 
ಇದಟ ಅಥವಾ ಆಧಾರವಿಲ್ಲ ದ ಹೇಳಿಕೆಗಳು ಡಾ. ಅಂಬೇಡ್ಕ ರ್‌ 
ಷ್ಟ ಚಿಂತನೆಗೆ ಅನಾ ಯ ಮಾಡುವಂತಹದ್ದು ಅಥವಾ ಇದನ್ನು ಅರ್ಥ. 

ತ ಮಾಡಿಕೊಳ್ಳುವಲ್ಲಿ ನ ವೈಫಲ್ಯ 'ಎಂದು. ವಾದಿಸಬಹುದು. ಡಾ. 


ಅರಬೇಡ್ಕರ್‌ಗೆ, ಜಾತಿ ಹಾಗೂ ಮಹಿಳೆಯ. ದಾಸ್ಯ ದೆ ವಿಚಾರ 


..... ಚೇರ್ಪಡದೆ ಇರುವಂತಹದ್ದು, ಇಲ್ಲಿ ಯಾವುದೇ ಎರಡು ಫಿಭಜಿತ . 
೨": ಚಿಂತನೆ ಇಲ್ಲ. - ಜಾತಿವ್ಯವಸ್ಥೆ ಮೆಹಿಳೆಯನ್ನು ಶೋಷಿಸುವುದರಿಂದ . 


` ಜಾತಿ ವಿನಾಶದ ಹೋರಾಟಕ್ಕೆ ಸೇರಲು:ಮಹಿಳೆಯರಿಗೆ ಅವರು : 


ಕರೆ ನೀಡಿದ್ದರು ಎಂಬುದನ್ನೂ ನಾವು ನೆನಪಿಡಬೇಕು" ಡಾ. 
> ಅಂಬೇಡ್ಕರ್‌ರವರಿಗೆ : ಮನುಶಾಸನದ ವಿವರವಾದ ವಿಶ್ಲೆ ಷಣೆ'.. 


` ಹಾಗೂ ಮಹಿಳಾ: ಶೋಷಣೆ 'ಬಾದ್ಮಿ ಕ ತೀಕ್ಕ ತಳಕ ನ 


ಇ 


| ಈ ಕಸರತ್ತೇನೂ ಆಗಿರಲಿಲ್ಲ. ...'..`-' 


. ಹಿಂದೂ ಕೊಡ್‌ ಬಿಲ್‌ನಲ್ಲಿ ಮಹಿಕಿಯರೇ ಕಂದ್ರನೆಯ 


ಲ ಟ್ರ ವಿವಾಹ ಹಾಗೂ' ವಿವಾಹ ವಿಚ್ಛೇದನದ ಮೇಲಿನ: 
. , ಕಾನೂನುಗಳ ಮುಖಾಂತರ ಮಹಿಳೆಯರ ಸ್ಥಾನಮಾನ ಹೆಚ್ಚಿಸಲು ” 


ಯತ್ನಿಸಿದರು." ಉದಾಹರಣೆಗೆ, ಈಗಿರುವ ಹಿಂದೂ ಕಾನೂನಿನ 


ಕ ತೆ ಪ್ರಕಾರ, ಪುರುಷ ಎಷ್ಟು : ಬಾರಿ ಬೇಕಾದರೂ ವಿವಾಹ 


| : ಮಾಡಿಕೊಳ್ಳಬಹುದು. ಇದು ಅನ್ಯಾಯ. ಇದನ್ನು ಪುರುಷ ಮತ್ತು . 
...ಮಹಿಳೆಯರಿಬ್ಬರಿಗೂ ಏಕಪಶಿ-ಏಕಪತ್ನಿ ತತ್ವಕ್ಕೆ ಬದಲಿಸಬೇಕೆಂದು ' 
'ಅವರು ವಾದಿಸುತ್ತಾರೆ. 'ಹಿಂದೂ'ಕಾನೂವಿನ ಪ್ರಕಾರ, ವಿವಾಹ 


ಪವಿತ್ರ ಅನುಬಂಧವಾದ್ದ: ರಿಂದ ಇದನ್ನು ಒಡೆಯುವುದು. ಅಥವಾ 


ಗೆ ತವಿಡ್ಛೇದನೆ ಸಾಧ (ಏಲ್ಲ. ಇದು `ಅನ್ಕಾಯವೆಂದೂ ಇದನ್ನು. 
ಡೆ ಸ ತಿದ್ದುಪಡಿ ಮಾಡಲು ಅಂಬೇಡ್ಕರ್‌ ಬಯಸಿದರು. 1937ರ - 
ಉತ್ತ ರಾಧಿಕಾರ ಶಾಸನದ ಪ್ರಕಾರ? ಮಹಿಳೆಯರಿಗೆ ಆಸ್ತಿಯಲ್ಲಿ 


"ಸಮಾನ ಹಕ್ಕಿಲ್ಲ. ಡಾ.ಅಂಬೇಡ್ಕರ್‌ ಇದನ್ನು ತಿದ್ದುಪಡಿ ಮಾಡಲು" 


೫: . ಮಾಡಿಕೊಳ್ಳುವ ಅಧಿಕಾರವಿದೆ. 


"4 ಬಯಸಿದರು, ಪ್ರಿಯರಿಗೂ ಪ್ರತ್ರರಷ್ಟೇ ಸಮಾನ ಆಸ್ತಿ ಹಂಚಿಕೆಗೆ. 


ಯತ್ನಿ, ಸಿದರು. , 


ಈಗಿರುವ ಹಿಂದೂ ಕಾನೂನಿನ ಪ್ರಕಾರ, ಮಹಿಳೆಗೆ ವಾಜಿ 
ವಿಚ್ಛೇದನದ ಹಕ್ಕಿಲ್ಲ. ಆದರೆ ಪುರುಷನಿಗೆ ಹಲವು ವಿವಾಹಗಳನ್ನು ' 
ಈ ಕಾನೂನುಗಳು 
ಪಿತೃಪ್ರಧಾನವೆಂದು ಅವರು ಖಂಡಿಸುತ್ತಾ ರಲ್ಲ ದೆ'ಹಿಂದೂ ಕೋಡ್‌ ' 


ಕ್ಸ ಬಿಲ್‌ ಮೂಲಕ ಇದನ್ನು ತಿದ್ದು ಪಡಿ ಮಾಡಲು ಬಯಸಿದರು. 


| ಕ 
srl ಚ್‌ 


ಭಾರತೀಯ ಮಹಿಳೆಯರ ಒತದ ಸ ಈ ತಟ ಸಿಗ 


ಅಂಗೀಕರಿಸುವುದು. ಮುಖ್ಯ ಎಂದೂ ಅವರು ಒತ್ತಿ ಹೇಳಿದರು. : 
'ಅವರು ಮತ್ತು ಪಂಡಿತ್‌ ನೆಹರೂ ಮಧ್ಯೆ ಈ ಬಗ್ಗೆ ನಡೆದ ಪತ್ರ ``. 


ವ್ಕ ವಹಾರ ಇದಕ್ಕೆ ವಾ ಪಕ ಸಾಕ್ಸ್ಯ ಒದಗಿಸಿದೆ. & ಮಸೂದೆ | 


ತಮಗೆ ಹೆಚ್ಚಿನ ಪ್ರಾಮುಖ್ಯ ದ್ಹಾರಿದ್ದು, ವಿರೋಧಿಗಳ ಹನ 


ಒಲಿಸಲು ಎಲ್ಲಾ ಪ್ರಯತ್ನ 'ಮಾಡಿ` ಮಸೂದೆ. 


`` ಅಂಗೀಕರಿಸಬೇಕೆಂದೂ ಅವರು ನೆಹರೂಗೆ ಔತ್ರ' ಬರೆದು ಮನವಿ 
ಮಾಡುತ್ತಾರೆ. ಹಿಂದೂ ಕೋಡ್‌" 'ಬಿಲ್‌ನೆ. ತಿರುಳು ಮಹಿಳೆಯ `... 
'ವಿಮೋಚನೆಯೇ. ಈ ದಿಸೆ ಸೆಯಲ್ಲಿ ಡಾ. 'ಅಂಬೇಡ ತ 


ಓ ಹ್ರೆಯತ್ನಗ ಗಳು: ಸ್ಪಷ್ಟ. 


ಚ ಜಾತಿ ಪಂಚಾಯುತಿ. ಜಾತಿ ವ್ಯವಸ್ಥೆಯ ಬನ್ನು ಇದು 
ಮಹಿಳೆಯರನ್ನು 'ನಿಯಂತ್ರಿ ಸುವ: ಶೋಷಿಸುವ ವ್ಯವಸ್ತೆ 
: . ಪಂಚಾಯಿತಿಯ ಕಾನೂನು ಮೌಖಿಕವಾದುದು. ನ್ಯಾಯದ . - 


ಆಡಳಿತನಾರರು “ಪಂಚ' ಯಾವಾಗಲೂ ಪುರುಷರೇ. ಪಂಚಾಯಿತಿ 
ಪುರುಷ ಪ್ರಧಾನವಾದದ್ದು. ನ್ಯಾಯವನ್ನು ಇಲ್ಲಿ A 


` ಖರೀದಿಸಿ ಮಾರಬಹುದು. ಹೀಗಿದ್ದೂ ಹಲವು ಸ್ತ್ರಿ 
“ಕಾರ್ಯಕರ್ತರು, 


' ವಿದ್ವಾಂಸರು "ಜಾತಿ Ra 
ವ್ಯವಸ್ಥೆಯನ್ನೂ ಬೆಂಬಲಿಸಿದ್ದಿದೆ. ಕಾನೂನು ಪ್ರಕ್ರಿಯೆ ಹಣ 


ES ತಿನ್ನುತ್ತದೆಯಾದ್ದ ರಿಂದ ಮಹಿಳೆಯರಿಗೆ ಅದು. , 


ತಲುಪುವುದು ಕಷ್ಟ ಎಂದು ಅವರು ಭಾವಿಸುತ್ತಾರೆ. ಅವರು ' 


 ಅಧಿಕಾರಷಾಹಿ ಅಮಾಸವೀಯವಾದದ್ದು, 'ಭ್ರಷ್ಟವಾದದ್ದು ಎಂದು. 
ವಾದಿಸುತ್ತಾರೆ. ಅಲ್ಲ ದೆ ದೀರ್ಫೆಕಾಲದ ನಿರೀಕ್ಷೆಯ ನಂತರ. ಸ 


; ನ್ಯಾಯವೂ ಸಿಗದೆ. 'ಹೋಗಬಹುದು. ' ಜೊತೆಗೆ ' ಭಾತಿ 
ಪಂಚಾಯಿತಿಗಳಿಗೆ. ಹೆಚ್ಚಿನ: ಸಮಯ. 'ಹಡಿಯುವುದಿಲ್ಲ ನ. 
ಸುಲಭವಾಗಿ ತಲುಪುಪಂತಹದ್ದು ಹಾಗೂ ಶೀಘ್ರ ee ಸ 


'ಚೌಕಟ್ಟೆ ನಲ್ಲಿ "ನ್ಮಾ ಯ”. ನೀಡುವಂತಹದ್ದು "ಎಂದು. : 
ನೋಡಲಾಗುತ್ತದೆ. 


: ಉದಾಹರಣೆಗೆ, ಕಾರೈಕತ್ತೆ ಹಾಗೂ 
ಬಹುಜನ ಮಹಿಳಾ ಅಗಾಢಿಯ ಸಂಶೋಧಕಿ ರೇಖಾ ಠಾಕೂರ್‌ 
ಪ್ರಕಾರ "ಬಹುಜನ್‌ ಮಹಿಳೆ ಮನೆ ಒಳಗಿಂತ ಹೂರಗೆ ಹೆಚ್ಚು ... 
ಶೋಷಿತಳು. ಆಕೆಯ ಬಡುಕು ನಿಯಂತ್ರಿಸುವ 'ವಿಧಾನಗಳು' `` 
ಕುಟುಂಬದ ಹೊರಗಿವೆ. ಕುಟುಂಬದೊಳಗೆ, ಮೇಲ್ಜಾತಿ. ಕ 


.*.. ಹೆಂಗಸಿಗಿಂತ ಆಕೆ ಹೆಚ್ಚು ಸ್ವತಂತ್ರಳು. ಪಾವಿತ್ರ್ಯದ ಹೊರೆ ಆಕೆಯ” : 


ಹೆಗಲ ಮೇಲೆ ಇಲ್ಲದಿರುವುದರಿಂದೆ.ಪತಿಯಿಂದ ಬೇರ್ಪಡಿಕೆಗೆ ' 
ಹಾಗೂ ಪುನರ್ವಿವಾಹಕ್ಕೆ ಅವಕಾಶವಿದೆ. ' ಕುಟುಂಬದೊಳಗಿನ ನ 


ಅಶಾಂತಿಯನ್ನು ಮನೆ ಹೊರಗೂ ಹೇಳಿಕೊಳ್ಳುವ ಅವಕಾಶ". 


' ಆಕೆಗಿದೆ. `ಇಲ್ಲಿ ಜಾತಿ ಪಂಚಾಯಿತಿ ನ್ಶಾ ಯ ನೀಡಿಕೆ ಯ" ಸ 


ಹಾ ನ್ಯಾ ಯ ನೀಡುವಂತಹದಾಗಿತ್ತು . ಹೀಗಾಗಿ, ವಿವಾಹ 


13 rE : ನ ಸ CS ಕ ಕಾ 
ನ ಚ್ಚಿನ "ಶಾಸನಾತ್ಮಕ ಹಕ್ಕು ಆಕೆಗೇನೂ, ಹೆಚ್ಚಿನದನ್ನು. 


ಪಾರಂಪರ ರಿಕವಾಗಿಯೇ ಈ ಹಕ್ಕು. ಆಕೆಗೆ ಲಭ್ಯವಿದೆ 
i: ಠಾಕೂರ್‌ರ “ಸಮಾನ ನಾಗರಿಕ ಕಯಡ್ಮಲ ಹ 


ವಿರೋಧಿ” ಹವಾ! -'ಏಿಕರೂಪ. "ನಾಗರಿಕ ಸಂಹಿತೆಯನ್ನು | 


ವಿಶಾಧಸಗ "ಆಪ್ಪ ಸ್ರಕಟಿತ) 


ಡಾ ಅಂಬೇಡ್ಕರ್‌ ಅವರು ಸಚಿವ ಸಂಪುಟದ NR | 
: ಮುಖ್ಯ ಕಾರಣ - ಹಿಂದೂ ಕೋಡ್‌ ಬಿಲ್‌, ಅಂಗೀಕರಿಸಿ ' 
. ಕೊಳ್ಳುವುದು. ಸರ್ಕಾರ ಈ ವಿಚಾರವನ್ನು. ಮುಂದೂಡುತ್ತಿದೆ | 
_ ಎಂದು ಅರ್ಥವಾದ ತಕ್ಷ ಣ, ಸಚಿವ ಸಂಪುಟಕ್ಕೆ. ರಾಜೀನಾಮೆ : 
# ನೀಡಿದರು. ತಮ್ಮ ರಾಜೀನಾಮೆಗೆ ನೀಡಿದ ಸೃಷ್ಟೀಕರಣದಲ್ಲಿ, | 


ಹಿಂದೂ: ಕೋಡ್‌ ಬಿಲ್‌ಗಾಗಿಯೇ ಸಚಿವ ಸಂಪುಟ 


 ಸೇರಿದುದಾಗೆಯೂ, ಈ ಹಿನ್ನೆಲೆಯಲ್ಲಿ ತಮಗೆ ಕಿರುಕಳ 


ತಂ ಲ್ಸ ಟಾಟ NEY ಚ 


ಆಫ CATR RE AN 


8 pfs 


`` ಉದಯವಾಗುವ 


 ನೀಡಲಾಯಿತೆಂದೊ' ಅವರು ಹೇಳುತ್ತಾರೆ. ಸಂವಿಧಾನಾತ್ಮ ಕ. 


ಸಮಿತಿಗೆ ಸೇರಿಕೊಳ್ಳುವ ಏಚಾರದಲ್ಲಿನ ರಾಜಿ, ಬಿಲ್‌ನ ಹಿತಕ್ಕೆ 


- ಅನುಗುಣವಾಗಿತ್ತು. 'ಏಕೆಂದರೆ, ಮಹಿಳೆಯರು ಕೇಗಹುವ 


.. ಪಿತೃಪ್ರಧಾನ ಬ್ರಾಹ್ಮ ಣಿಕೆಯ ಶಾಸನ ಹಾಗೂ ಜಾತಿ 


. ಪಂಚಾಯಿತಿಯ ಮೌಖಿಕ ಶಾಸನದಿಂದ ವಿಮೋಚನೆಗೊಳ್ಳಬೇಕು ಕ 
- ಎಂದು ಅವರು. ದೃಢವಾಗಿ ನಂಬಿದ್ದರು. ಹೊಸದಾಗಿ ' 
ರಾಷ್ಟ್ರದ ಬದುಕಿನಲ್ಲಿ ಈ ಮಸೂದೆ ಮುಖ್ಯ. 


“ಘಟನೆ ಎಂದು ತಾವು ಭಾವಿಸುವುದಾಗಿಯೂ ಆದರೆ, ಇದನ್ನು 


`` ಯಾವುದೇ ಪ್ರಮುಖ ಸಮ್ಮೆಕೆಳನಗಳಲ್ಲಿ ಕೈಗೆತ್ತಿಕೊಳ್ಳಲಿಲ್ಲ 
.. ಎಂದೂ ಅವರು ಹೇಳಿದ್ದರು. ಬಹುಶಃ ಸಂಸತ್ತಿನ ಮುಂದೆ ಬವ 


ಏಕೈಕ ಪ್ರಮುಖ ಕಾನೂನಾಗಿ ಹಿಂದೂ ಕೋಡ್‌ ಬಿಲ್‌ 


3 ಉಳಿಯುತ್ತದೆ. 'ಭಾರತೀಯ ಸಮಾಜದಲ್ಲಿ ಬೇರು ಬಿಟ್ಟಿರುವ 


ಶ್ರೇಣೀಕೃತ ವ ವಸ್ಥೆ ಹಾಗೂ ಲಿಂಗಭೇದ ಸಮಸ್ಯೆ ಗುರುತಿಸದೆ 
ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಮಾತ್ರ ಯತ್ನಿಸುವಂತಹದ್ದು. 
ಗಾಳಿಯಲ್ಲಿ ) ಗೋಪುರ ಕಟ್ಟಿದಂತೆ ಎಂದೂ ಅವರು ಭಾವಿಸುತ್ತಾರೆ. 


ತ ಉತ್ತರಾಧಿಕಾರದ ಸುಳೆಯಲ್ಲಿ ಸಿಲುಕಿ ಹೋಗಿದ್ದರು. ವಸಾಹತು. 


ಇವು ಈ ಹೊಸ ಸಮಾಜದ ಬೇಡಿಕೆಗಳಾಗಿ ಉದಯಿಸಿದವು. ' 


RN 4 
ka ಹ ನತ 


ಕ್ಯ 


ಪಿತೃಪ್ರಧಾನ ಊಳಿಗಮಾನ್ಯ ಸಮಾಜದಲ್ಲಿ, ಮಹಿಳೆಯರು ಜಾತಿ 


ಆಧಾರಿತ ವಿವಾಹ ಶಾಸನಗಳು, ವಿವಾಹ ವಿಚ್ಛೇದನ ಹಾಗೂ 


ಆಳ್ವಿಕೆ, ಹೊಸ ವರ್ಗಗಳ ಉದಯಕ್ಕೆ ಕಾರಣವಾಗಿತ್ತು. ಅಲ್ಲದೆ 


"`ಹೊಸ ಜಾತಿ ವರ್ಗದ ಸಮಾಜವು ಉದಯವಾಗಿತ್ತು. ಮಹಿಳೆಗೆ 


"ಶಿಕ್ಷಣ, ಸಾಮಾಜಿಕ ಉತ್ಪಾದನೆಯಲ್ಲಿ ಪಾಲ್ಗೊಳ್ಳುವಿಕೆ, ವೈವಾಹಿಕ 


ಹಕ್ಕು ಗಳ ಬಗ್ಗೆ ಗಮನ, ಮಹಿಳೆಗೆ ಉತ್ತಮ ಸ್ಥಾನಮಾನ - 


ಹೀಗಾಗಿ, ಡಾ “ಅಂಬೇಡ್ಕರ್‌ರ ಚಾರಿತ್ರಿಕ ಕೊಡುಗೆ - ಈ ಹೊಸ 


ಟಿ ಬೇಡಿಳಿಗಳ ಈಡೇರಿಕೆಗೆ ಮೂಲ ಅಗತ್ಯ ವಾಗಿ ಹಿಂದ್ಬೋ ಕೋಡ್‌. 


«" 


ಸ್ಯಾ 


ಇ 
ಇ 


ಡಾ 


“ಬಿಲ್‌ ಅಂಗೀಕಾರಕ್ಕೆ ನಡೆಸಿದ ಸತತ ಪ್ರಯತ್ನದಲ್ಲಿದೆ. ಬಂದು 


ರೀತಿಯಲ್ಲಿ ಇದು ಜಾತಿ ಮೂಲದ ಪಿತೃಪ್ರಧಾನ ಕಾನೂನಿನಿಂದ 
ವ್ಯಕ್ತಿಗತ ಹಾಗೂ ವರ್ಗ ಆಧಾರಿತ ಸಾಮಾಜಿಕ ಕಾನೂನಗೆ ಸಾಗಿದ ' 
, ಪಯಣವಾಗಿತ್ತು. (" ಮೀ ಮಂತ್ರಿಪದಚ ರಾಜೀನಾಮ ಕಾ 


ದಿಲಾ?' - ನಾನು ಮಂತ್ರಿ ಪದವಿಗೆ ಏಕೆ ರಾಜೀನಾಮೆ ಇತ್ತೆ - 
ಸ0.`: ಭಾ. ಡಿ. ಫಡ್ಕೆ ಅಂಬೇಡ್ಕರಂಚೆ ಸಮಾಜ ಚಿಂತನದಿಂದ. 
- ಉದ್ಭತು. | 


ಡಾ. ಅಂಬೇಡ್ಕರ್‌ರ ಈ ಬರೆಹಗಳಲ್ಲಿ, ' ಮಹಿಳಾ 
ಸಳವ ಬಗ್ಗಿ ಬ್ರಾಹ್ಮಣೇತರ ದೃಷ್ಟ ಎಂದು ಅವರು 


ದೃಷ್ಟಿ ಬರೀ ಆರ್ಥಿಕ ಸ್ಥಾನಮಾನ ಸುಧಾರಣೆಗೆ ಗಮನ - 
ನೀಡುವುದಿಲ್ಲ; ಆದರೆ: ಜಾತಿ ವಿನಾಶ ಹಾಗೂ ಮಹಿಳೆಯರ 


ಪರಾಧೀನತೆಯ ವಿರುದ್ಧದ ಕ್ರಾಂತಿಕಾರಿ ಕಾರ್ಯಕ್ರಮಕ್ಕೂ ಪ್ರಾಮುಖ್ಯ. - ' 
ನೀಡುತ್ತದೆ. ಬಹಳ: ಸಲ ಅವರ ಹಿಂದೂ ಕೋಡ್‌ ಬಿಲ್‌ ' 


ನಿರೂಪಣೆಯನ್ನು ಅವರ ಮಹಿಳಾ ಹೋರಾಟದ ಪ್ರಣಾಳಿಕೆಯಾಗಿ ತ್ತ 
`ತಪ್ಪಾಗಿ. ಗ್ರಹಿಸಲಾಗಿದೆ. ಪ್ರಾಮುಖ್ಯತೆ ದೃಷ್ಟಿಯಿಂದ ಇತರ .... 


ಮಸೂದೆಗಳ ಜೊತೆ ಹೋಲಿಸಲಾಗದು ಎಂದು ಅವರು 
ಉಲ್ಲೇಖಿಸಿದರೂ, ಈ ಮಸೂದೆಯನ್ನೇ ಅವರು ಅಂತ್ಯವೆಂದಾ- 
ಭಾವಿಸಲಿಲ್ಲ. ಆರಂಭವೆಂದು ಗ್ರಹಿಸಿದರು. ಅವರು ರಾಜಿ 


ಮಾಡಿಕೊಂಡು ಸಚಿವ ಸಂಪುಟ ಸೇರಿದರು. ಏಕೆಂದರೆ, ಆಸ್ತಿ * ' 


ಸ್ಥಾ ್ವತಂತ್ರ್ಯ ನೀಡಿಕೆ, ಎಷ್ಟೇ ಸೀಮಿತ ಆದುದಾದರೂ ಮಹಿಳಾ 
ವಿಮೋಚನೆಯ ಆರಂಭವಾಗಿ ಪರಿಗಣಿಸಿದ್ದರು' ಎಂದರೆ ಮಹಿಳಾ 
ಹೋರಾಟದ ಬಗ್ಗೆ ಅವರ ದೃಷ್ಟಿಗಳು ಬರೀ ಆರ್ಥಿಕ 
ಸ್ವಾತಂತ್ರ್ಯಕ್ಕಷ್ಟೇ ಸೀಮಿತವಾಗಿತ್ತು ಎಂಬುದು ಇದರ ಅರ್ಥವಲ್ಪ."' 
ಜಾತಿ ವ್ಯವಸ್ಥೆ ಹಾಗೂ ಮಹಿಳೆಯರ ಪಠಾಧೀನತೆಯ ಸಂಬಂಧದ. 


. ಬಗ್ಗೆ ಅವರ ಒಳನೋಟಗಳನ್ನು, ತಮ್ಮ ಬರಹ ಹಾಗೂ 


“ಭಾಷಣಗಳ ಮೂಲಕ ಪಿತೃಪ್ರಧಾನ ವ್ಯವಸ್ಥೆ ಬಗ್ಗೆ ಅವರ. ಸತತ 
ಟೀಕೆಗಳನ್ನು ಇಲ್ಲಿ ನೆನಪಿಸಿಕೊಳ್ಳಬೇಕು. : ಹೀಗಾಗಿ ' 
ಮಸೂದೆಯಿಂದ ಮನುವಿನ' ಅಸ್ತಿತ್ವದಲ್ಲಾಗುವ ಶಾಸನಕ್ಕೆ 
ಪ್ರತಿಯಾಗಿ ಕ್ರಾಂತಿಕಾರಿ ನಿಲುವನ್ನು ಮಂಡಿಸಿದಂತಾಗುತ್ತದೆ. : 
ಮಹಿಳಾ ಪ್ರಶ್ನೆಗೆ ಸಂಬಂಧಿಸಿದಂತೆ ಅವರು ರಾಜೀನಾಮೆ ನೀಡುವ 
ಧೈರ್ಯ ತೋರಿದರೆಂಬುದು, ಭಾರತದಲ್ಲಿ ಮಹಿಳಾ ಹೋರಾಟದ ' 
ನಾಯಕರಲ್ಲಿಯೇ ಸಮಾನಾಂತರವಿಲ್ಲದ ಕ್ರಿಯೆ ಎನಿಸಬಹುದು. 


. ಹೀಗಾಗಿ, ಮಹಿಳಾ, ಪ್ರಶ್ನೆಯ ಇಕ್ಕಟ್ಟಿನ ಹಾದಿಯಿಂದ ಹೊರಗೆ 


ಹೋಗುವ ಹಾದಿಯಾಗಿ ಹಿಂದೂ ಕೋಡ್‌ ಬಿಲ್‌ ಅನ್ನು 
ಅಂಬೇಡ್ಕರ್‌ ರೂಪಿಸಿದರು; ಇದನ್ನು ಭಾರತದಲ್ಲಿ ಮಹಿಳಾ 
ಹೋರಾಟದ. ಪ್ರಣಾಳಿಕೆ ಎಂದು ಅವರೆಂದೂ ಭಾವಿಸಲಿಲ್ಲ. ' 


ಇ 


ಈ 


ಧನಾ k ಮಾನಸ 113 ನನನನವವಾವನಮನಮವವವನವವನನವನವನವನನನನವವವವಾವನವವಾಾವವ 
3 x ಕ್ಕ 


ಫಾ 


ಕ್ಯ 


, ಭಾ ಸಚಿವರಾಗಿ ನೀಡಿದ ರಾಹಾ ತ್ರವಟ್ಟು ಇತರ | 
“ಎರಡು ಅಸ್ತಿತ್ವ ದಲ್ಲಿ ರುವ ಕಾನೂನುಗಳಿಗಿಂತ ಹೆಚ್ಚು | 


ಪ್ರ ಗತಿಪರವಾದ ಕಾನೂನು ಮಂಡಿಸಿದುದಾಗಿಯೂ ಅವೆರು. 
ಸ ಹೇಳುತ್ತಾರೆ ಬು 


`ಹಿಂದೂ ಕೋಡ್‌. ಬಿಲ್‌ಗೆ ಹಲವು: ದೃಷ್ಟಿ ಕೋನಗಳು . 


`` ವ್ಯಕ್ತವಾಗಿವೆ. ಇದರ ಮೂಲಕ ಮಹಿಳಾ ಹೋರಾಟದ ಪ್ರಣಾಳಿಕೆ . 
' ಮಂಡಿಸಲಾಯಿತು ಎಂದು ಕೆಲವರು ಭಾವಿಸಿದರೆ, ಮತ್ತೆ ಕೆಲವರು 
ಇದನ್ನು ನಿಜವಾಗಿ ಡಾ. ಅಂಬೇಡ್ಕ ರ್‌ ಸಿದ್ಧ ಪಡಿಸಿದ್ದಲ್ಲ 


ಧಾರ್ಮಿಕೆ: ಪಠ್ಯಗಳು ಹಾಗೂ ಸಂಸ್ಕೃತ ಪಂಡಿತರ ಜೊತೆಗಿನ 


ಸಮಾಲೋಚನೆ ಆಧಾರದ ಮೇಲೆ ಕಾನೂನುಗಳನ್ನು 
ತ ಮಾಡುವಂತಹ ವಸಾಹತು ಪ್ರಕ್ರಿಯೆಯ ಕ್ರೋಢೀಕೃತ ` 
ನಿಯಮಗಳನ್ನು ಇದು ಸಂಕೇತಿಸುತ್ತದೆ ಎಂದೂ ಭಾವಿಸುತ್ತಾರೆ. 
`` ಮಧು ಕಿಶ್ಚರ್‌ ಮತ್ತು' ರೇಖಾ ಠಾಕೂರ್‌ರ ದೃಷ್ಟಿಗಳು 
ಎಂಡೆನಿಯದರ ನಿಲುವಿಗೆ ಅಂಟಿಕೊಳ್ಳುತ್ತದೆ. ಡಾ. ಅಂಬೇಡ್ಕರ್‌ 
ಸ ಅವರು. ಹಿಂದೂ ಕೋಡ್‌, ಬಿಲ್‌ ರೂಪಿಸಿದರು: ಎಂದು 
ಗಮನಿಸುವಲ್ಲಿ, 1925ರಿಂದಲೇ ಇದೇ ಬೇಡಿಕೆಗಾಗಿ 
" ಎ.ಐ.ಡಬ್ಬು.ಸಿ. ಲಾಬಿ ನಡೆಸಿತ್ತು ಎಂಬ ಅಂಶವನ್ನು ನಾವು 


*ಮರೆಯುತ್ತೆ ವೆ ಎಂದು. ಗೇಲ್‌ ಓಮ್‌ವೆಟ್‌ ವಾದಿಸುತ್ತಾರೆ. | 
. ಮಸೂದೆ ಸೃಷ್ಟಿ ಹಾಗೂ ಅದಕ್ಕೆ ಬದಲಾವಣೆಗಳನ್ನು ಸೂಚಿಸಿದವರ.. 
| ಮಧ್ಯದ. ತಪ್ಪಾದ ಹೋಲಿಕೆಯಿಂದ ಇಂತಹ ಟೀಕೆಗಳು 


ಸ್ಥ ಸೃಷ್ಟಿಯಾಗುತ್ತದೆ. 'ಇದಲ್ಲದ್ದೆ ಡಾ. ಅಂಬೇಡ್ಕರ್‌ ಮತ್ತು 


| ವ ಐ.ಡಬ್ಬು.ಸಿ. ನಿಲುವಿನಮಧ್ಯೆ ಮೂಲಭೂತ ವ್ಯತ್ಯಾಸಗಳಿವೆ. ' 


-- ಡಾ. ಅಂಬೇಡ್ಕ ರ್‌ಗೆ ಈ ಮಸೂದೆ ಮಹಿಳೆಯ ಆಲೋಚನೆಯ ' 
- ವಿಸೃತ. `ಕಾರ ಕ್ರಮದಲ್ಲಿ" 'ಪ್ರಗತಿಪರ ಹೆಜ್ಜೆ ಯಾಗಿತ್ತು. 
ಎರ ಡಬ್ಮು ಸಿಗೆ ಇದು ರಾಜಕೀಯ ತಂತ್ರದ ವಿಷಯವಾಗಿತ್ತು. 


.. ಸಂಸತ್ತಿನಲ್ಲಿ ಅಂಬೇಡ್ಕರ್‌ ಇದನ್ನು. ಮೆಂಡಿಸಿದಾಗ ಅವರು, 
| ಬೆಂಬಲಿಸಲೂ: ಇಲ್ಲ. ಅಥವಾ “ಮಸೂದೆಗೆ ವಿರೋಧವಾಗಿ 
* ಜನಸಂಘ ಮಹಿಳೆಯರು ನಡೆಸಿದ ಮೋರ್ಚಾವನ್ನು ಅವರು 


.. ಖಂಡಿಸಲೂ' ಇಲ್ಲ ಎಂಬ ಅಂಶದಿಂದ ಇದು ಸ್ಪಷ್ಟ. ಹೀಗಿದ್ದಾಗ 


ಯಾವ ಕಾರಣಕ್ಕಾಗಿ, ಈ ಬೇಡಿಕೆಯನ್ನು .ಎ.ಐ.ಡಬ್ಕು.ಸಿ. : 


.' ಕೈಗೆತ್ತಿಕೊಂಡಿತ್ತು ಎಂದು ನಾವು ವೈಭವೀಕರಿಸ ಬೇಕು? ಮಸೂದೆಗೆ 


. ಅಂಬೇಡ್ಕರ್‌ ಕೊಡುಗೆ ಹಾಗೂ ಎ.ಐ. ಡಜ್ಜಾಸಿ. ವಿಚಾರಗಳನ್ನು ' 
| ಒಟ್ಟುಗೂಡಿಸುವುದೇ ಅಶ್ನರೃಕರವಾದದ್ದು. 


`` ಮಹಿಳೆಯರ ವಿಮೋಚನೆಯ, ಹೋರಾಟಕ್ಕೆ ಪೃಷ್ಟಿಕೋನ 

ಮತ್ತು ಕಾರ್ಯಕ್ರಮ 

: ಅಸಮಾನತೆಯ ಮುಂದುವರಿಕೆಗಾಗಿ ಜಾತಿಗಳನ್ನು 
ತ ಸೃಷ್ಟಿಸಲಾಯಿತು ಎಂದು ವಾದಿಸುತ್ತಾ ಅಂಬೇಡ್ಕರ್‌ ಅವರು, 


ನಾನಾನಾ NR ಹ = 


ih po ಶೌ 4 
£ RT 
3 Ny be ಈ 


ತ ಜಾತಿ ವ್ಯವಕ್ಥೆಯೊಳಗೇ. ಎಲ್ಲಾ ಡಕ ತ 


ಅಸ್ತಿತ್ವದ ಬಗ್ಗೆ ಹೆಮ್ಮೆ ತಾಳುತ್ತಾರೆ ಎಂದು ಹೇಳುತ್ತಾರೆ. ಪ್ರತಿ 
'ಜಾತಿಯೂ ತನ್ನ ವಿಭಿನ್ನತೆ, ತನ್ನದೇ ಅಸ್ತಿತ್ವ ಕಾಯ್ದುಕೊಳ್ಳುವಲ್ಲಿ . 
_ಕ್ರಿಯಾಶೀಲವಾಗಿರುತ್ತ ದೆ. ಊಟ ಹಾಗೂ ವಿವಾಹ ಸಂಬಂಧವನ್ನು : 
` ಜಾತಿವಲಯಕ್ಕೆ 'ಸೀಮಿತಗೊಳಿಸಿಕೊಳ್ಳು ವುದಷ್ಟೆ ಅಲ್ಲ, 18 
ಜಾತಿಯವರೂ ಆ ಜಾತಿಯ ಅಸ್ತಿತ್ವ ಸಂಕೇತಿಸ ಸುವಂತಹ - 
ವೇಷಭೂಷಣಗಳನ್ನು ತೊಡುತ್ತಾ ಭ್ರ ಆಹಾರಾಭ್ಯಾ ಸ್ರ ವಿವಾಹ . 
ವಿಧಿಗಳು, ವೇಷಭೂಷಣಗಳನ್ನೆ ಲ್ಲಾ ಜಾತಿ ವ್ಯವಸ್ಥೆ ಕಿ ನಿಯಂತ್ರಿಸು 
ತ್ತದೆ. ಇದು. ಸವರ್ಣೀಯ ಹಾಗೂ ಅಸ್ಪೃಶ್ಶನ ವೃತ್ಯಾಸವನ್ನು . 
ಸಾರಿ ಹೇಳುತ್ತ. ದೆ. ಅಹಾರ, ವಿವಾಹ ವಿಧಿ ಜಾತಿಯ. ಒಳಗಿನ. 


ವಿಚಾರ. 'ಆದರೆ ವೇಷಭೂಷಣ. ವಿಚಾರವನ್ನು ಡಾ. 'ಅಂಬೇಡ್ಯ ಚ್‌ 


“ವಿವರವಾಗಿ ಚರ್ಚಿಸಿದ್ದಾ ರೆ. ವೇಷಭೂಷಣ ಅಸ್ಪೃಶ್ಯ ನಿಗೇ ಬೇರೆ. - 


' ಹಗೆಗಾಗಿ ಜಾತಿ ವ್ಯವಸ್ಥೆ 'ಸೂಚಿಸುವಂತಹ ವೇಷಭೂಷಣ | 


ತೊರೆಯಭೇಕೆಂದು ಡಾ." ಅಂಬೇಡ್ಕರ್‌ ಜನರಿಗೆ: ಮನವ 
ಮಾಡುತ್ತಾರೆ. ವೇಷಭೂಷಣ ಕುರಿತ' ತಮ್ಮ ಉಪನಾ ಸದಲ್ಲಿ : 
ಅಸೃಶ್ಯನ ಅಸ್ತಿತ್ವ ಅಳಿಸಿಹಾಕಲು ಹಾಗೂ ಆತ್ಮಗೌರವದ ಬದುಕು... 


ಬದುಕಲು ಜಾತಿ ಆಧಾರಿತ ವೇಷಭೂಷಣಗಳನ್ನು ತೊರೆಯ 


ಬೇಸ ಅವರು ಕರೆ ನೀಡುತ್ತಾ ಟ್ರಿ 


ಅಸ್ಪೃಶ್ಯ ಮಹಿಳೆಯರನ್ನು ಅವರ ವೇ 
ಕೀಳೆಂದು ಭಾಖಿಸಭಿದೆ. ಬ್ರಾಹ್ಮ ಣಿಕೆಯ ಮರನ ಅವರ 
PR ಶಿರ ಮೇಲೆ ಹೇರಿ ಅವರು ಸತ್ತರು. 
"ಗುರುತಿಸುತ್ತದೆ. ಈ ಮಹಿಳೆಯರನ್ನು  ದಾಸ್ಯದಲ್ಲಿಡುವುದಕ್ಕಾಗಿಯೇ 
ಈ ಪರಂಪರೆಗಳನ್ನು ಏಿನ್ಮು ಸಗೊಳಿಸಲಾಗಿದೆ. : ಹೀಗಾಗಿ ಈ. 
ದಾಸ್ಯದ ಸಂಕೇತಗಳನ್ನು ಕಿತೊ ಗೆಯಬೇಕೆಂದು ಅವರು. ಮನವಿ... 
ಮಾಡುತ್ತಾರೆ. ಮಹಾಡ್‌ ಸ ಸತಾ ಗ್ರಹ ಪರಿಷತ್‌ನಲ್ಲಿ ಭಾಷಣ" 
ಮಾಡುವಾಗ, "ಹಳೆಯ. ಮತ್ತು ಕೊಳಕಾದ ಪರಂಪರೆಗಳನ್ನು 
ಅನುಸರಿಸುವುದಿಲ್ಲ ಎಂದು ನೀವು ಪ್ರತಿಜ್ಞೆ ಮಾಡಬೇಕು. ನಿಜ. 
ಹೇಳಬೇಕೆಂದರೆ ಅಸ್ಪೃಶ್ಯನನ್ನು ಗುರುತಿಸಲು ಆತನ ಹಣೆಯ ಮೇಲೆ . 
ಏನನ್ನೂ ಬರೆದಿಲ್ಲ. ಆ ಆದರೆ, ಎಧಿವಿಧಾನ. ಅಚರಣೆಗಳ ' 
ಮುಖಾಂತರ ವ್ಯ ಕ್ರಿಯ ಜಾತಿಯನ್ನು ಜನ: ಗುರುತಿಸಬಲ್ಲರು. 
ಈ ಆಚರಣೆಗಳನ್ನು ಆರಂಭ ಕಾಲದಿಂದಲೇ. ನಮ್ಮ ಮೇಲೆ 
ಹೇರಲಾಗಿದೆ ಎಂಬುದು ನನ್ನ ಅಭಿಪ್ರಾಯ'. (ಬಹಿಷ್ಣತ ಭಾರತ, 
1928), ಹೀಗಾಗಿ ಕೆಳಜಾತಿ ಮಹಿಳೆಯರು ಸ್ವಚ್ಛ. ಸುಂದರ : 
ರೂಪವನ್ನು ಹೊಂದಲು; ಅವರ ಮೇಲೆ ಹೇರಲಾದ ಜಾತಿ ಸೂಚಕ . 
ಆಚರಣೆಗಳನ್ನು ಕಿತ್ತೊ ಗೆಯಲೂ ಕರೆ ನೀಡುತ್ತಾ ರೆ. ಇ 


, ಯಾವುದೇ ರಾಜಕೀಯ ಹೋರಾಟದಲ್ಲಿ ಅಸಿ ಟನ: ಅವಾ 


ಜು 
ಇ 


3 


ಶತಿ 


4 a ವಿಚಾರ ಸದುದ - ಹಲವು 
ಸಂದರ್ಭಗಳಲ್ಲಿ ರಾಜಕೀಯ ಉದ್ದೇಶಗಳಿಗಾಗಿ ಈ ಏಶಿಷ್ಟತೆಗಳು 
ಹಿಳೆ ಯಾಗುತ್ತದೆ. ಈ ವಿಶಿಷ್ಟತೆಗಳೆಂದರೆ ಏನು ಎಂಬ ವಾದ 
' ವಿವಾದಕ್ಕೆ ಇಳಿಯದೆ, "ಸಮಕಾಲೀನ ರಾಜಕೀಯದಲ್ಲಿ ವಿಭಿನ್ನ 


4 "ರಾಜಕೀಯ ಪ್ರಗತಿಪರ ಪ್ರವೃತ್ತಿ ಗಳಲ್ಲಿನ ವಿಶಿಷ್ಟತೆಗಳನ್ನು 


WW 


ದಿನಗಳಲ್ಲಿನ ಹಲವು ಚಳುವಳಿಗಳು ಇತರ ಹಿಂದುಳಿದ 'ವರ್ಗ 
(ಓಬಿಸಿ, ಮಾತಂಗ್‌, ಬೌದ್ಧೇತರ ದಲಿತರು, ಮಹಿಳೆಯರು 
: ಅಥವಾ ದಲಿತ ವಿಶಿಷ್ಟತೆಗಳನ್ನು ಕೇಂದ್ರ ನೆಲೆಗೆ ತರುತ್ತಿವೆ. ಈ 
`` ವಿಶಿಷ್ಟತೆಗಳನ್ನು ಒಂದೇ ರಾತ್ರಿಗೆ. ಸೃಷ್ಟಿಸಿದ್ದಲ್ಲ ಅಥವಾ 


ತ ಹೇರಿದ್ದಲ್ಲ: ಇಂತಹ ವಿಶಿಷ್ಟ ರಾಜಕಾರಣದ ಮುಖ್ಯ ಅಂಶ ಎಂದರೆ . 


ಗ . ,ಅವು ಪ್ರಗತಿಪರ: ವಾಗಿರಬೇಕು. ರಾಜಕೀಯ, ಸಾಮಾಜಿಕ ಹಾಗೂ- 
ಸಾಂಸ್ಕೃತಿಕ ಹಿತಾಸಕ್ತಿಗಳ ಅಂತ್ಯಕ್ಕಾಗಿ ನಡೆಸುವ ಹೋರಾಟಗಳಲ್ಲಿ 


ಈ ವಿಶಿಷ್ಟತೆಗಳು ರೂಪು ತಳೆದಲ್ಲಿ ಮಾತ್ರ: ಅಷ್ಟು, 


| ..ವಾಸ್ತವವಾಗುತ್ತವೆ. 


kA 


ಡಿ ಈ ವಶಷೃತೆಗಳ ಸಂದರ್ಭದಲ್ಲಿ, ಮತ್ತೊಂದು ಮುಖ್ಯ. 
ಅಂಶ ಎಂದರೆ, ಯಾವ ವಿಶಿಷ್ಟತೆ ಖೋಟಾ ಎಂದು ಕೇಳುವ : 
ಅಗತ್ಯ: ಇದು ಬ್ರಾಹ್ಮಣಿಕೆಯದೆ, ಪಿತೃಪ್ರಧಾನವಾದದ್ದೆ ಅಥವಾ 
'ಅಸಮಾನತೆಯದ್ದೆ? ಇದು ನಿಜವಾದಲ್ಲಿ ಅಥವಾ ಇದು. 


4 ' ರಾಜಕೀಯ. ಅವಕಾಶವಾದದ ವಿಶಿಷ್ಟತೆ ಮಾತ್ರವಾದರೆ, ನಾವು 
* ` ಅದನ್ನು ಖಂಡಿಸಬೇಕು: ದಲಿತ ವಿಶಿಷ್ಟತೆ, ಅಂಬೇಡ್ಕರ್‌ ಪೂರ್ವ 
ಯುಗದಲ್ಲೂ, ಬ್ರಾಹ್ಮಣೇತರ ಪರಂಪರೆಯಿಂದ: ಬಂದಿದೆ. 
| ಸಾರ ಜನೋಜಾ ಇಚ್ಛೆ ನಾರಯಣ ಮೇಫಾಚಿ ಲೊಲಂಡ 

5 ಮಹಾತ್ಮಾ ಫುಲೆಯಿಂದ ಡಾ. ಅಂಬೇಡ್ಕರ್‌ ಅವರವರೆಗೆ ದಲಿತ 


- ವಿಶಿಷ್ಟತೆಯ ಬ್ರಾಹ್ಮಣೇತರ ಬೇರುಗಳ ಮುಂದುವರಿಕೆಯನ್ನೇ' 


| "ಕಾಣುತ್ತೇವೆ. ಸಮಕಾಲೀನ ದಲಿತ ಚಳುವಳಿಯೂ ಫುಲೆ - 


'' ಶಿಂಬೇಡ್ಕ ರ್‌'ವಾದದಿಂದಲೇ ಬೆಳೆದಿದೆ. ದೀರ್ಪ ಹೋರಾಟದ : 


ಇತಿಹಾಸದಿಂದ ಉದಯವಾಗಿರುವ ಇಂತಹ ದಲಿತ ವಿಶಿಷ್ಟತೆ 


ಕ್ರಾಂತಿಕಾರಿ ವಿಶಿಷ್ಟತೆಯೇ ಆಗಿದೆ. ಈ ವಿಶಿಷ್ಟತೆಯೂ ಬಂದೇ... 
ದಲಿತ ೆಮುದಾಯವೂ ಈ, 


ದಿನದಲ್ಲಿ ಆದದ್ದೆಲ್ಲ. ' 
. ಮಷ್ಪತೆಯನ್ನು ಸುಲಭವಾಗಿ ಇಟ್ಟುಕೊಡಲು ಬಯಸುವುದೂ 
ಇಲ್ಲ ಏಕೆಂದರೆ ಇದು ಸಮೂಹ ಚಳುವಳಿಗಳ ಇತಿಹಾಸವನ್ನು 
ಆಧರಿಸಿದೆ. ಮಹಿಳೆಯರೂ ಈ ಇತಿಹಾಸದ: 'ಭಾಗವಾಗಿದ್ದ ರು. 
ಸಮಾಜ ಸುಧಾರಕರಾದ ಮಹಾತ್ಮ ಜ್ಯೋತಿ ಬಾ ಫುಲೆ, 
- ಗೋಪಾಲ್‌ಬಾಬಾ ವಲಂಗೇಕರ್‌, ವಿ. ಆರ್‌. ಶಿಂಧೆ, ಶಿವರಾಂ 
' ಜನೋಬಾ ಕಾಂಬೈ, ಷಾಹು ಮಹಾರಾಜ್‌, ಮುನ್‌ಪಾಂಡೆ 


| Re `ನಂದ ಗಾವ್ಫಿ ಮುಂತಾದವರ ಪ್ರಯತ್ನಗಳಿಂದ 


'ದೀರ್ಫಾವಧಿ ಕಾರ 


~ 


ಮಹಿಳೆಯ್ದರು ಸಾರ್ವಜನಿಕ "ಸಭೆಗಳಲ್ಲಿ ಭಾರಿ' ಸಂಖ್ಯೆಯಲ್ಲಿ 
ಹಾಜರಿರುತ್ತಿದ್ದರು. (ಅಂಬೇಡ್ಕರ್‌ ಚಳುವಳಿಯಲ್ಲಿ ಮಹಿಳೆಯರ 
ಮೌಖಕ ನಿರೂಪಣೆಗಳನ್ನು ಆಮ್ಚೀಹಿ ಇತಿಹಾಸ್‌ ಘಡಿವಿಲಾ '- 


(We also made History) ಸಂ. : ಊರ್ಮಿಳಾ ಪವಾರ್‌ 


ಹಗೂ ಮೀನಾಕ್ಷಿ ಮೂನ್‌: - ದಾಖಲಿಸಿದೆ. . 
* ಅಧ್ಯಯನ ಮಾಡುವುದು ಮುಖ್ಯ. ಉದಾಹರಣೆಗೆ ಇತ್ತೀಚಿನ `.. 


ವಿವಿಧ ಜಾತಿ ಆಧಾರಿತ ದೌರ್ಜನ್ಯಗಳ ಏ ವಿರುದ್ಧದ ದಲಿತ 
ಚಳುವಳಿ; ಹಲವು ವಿಶಿಷ್ಟ ಹೋರೇಟಗಳನ್ನು ಕೈಗೆತ್ತಿ ಕೊಂಡಿದೆ. 
ಡಾ. ಅಂಬೇಡ್ಕರ್‌ ಅವರೇ ಜಾವ್‌ದಾರ್‌ ಕೆರೆ ಸತ್ಕಾಗ್ರಹ ಹಾಗೂ 
ಕಲಾರಾಂ ಮಂದಿರಕ್ಕೆ ಪ್ರವೇಶದಂತಹ ಹೋರಾಟಗಳ ನೇತೃತ್ವ . 
ವಹಿಸಿದ್ದರು. ಇವು ವಿಸ್ತೃತ ನೆಲೆಯ ಹೋರಾಟಗಳು. . 
"ತಮಾಷಾ'ಗಳಿಂದ ದೂರವಿರಬೇಕೆಂದು, ತಲೆ ಮೇಲೆ ಗ್ಯಾಸ್‌ 


ಲ್ಯಾಂಪ್‌ ಹೊತ್ತು ನಡೆಯುವುದನ್ನು ತಿರಸ್ಕರಿಸಬೇಕೆಂದು ದಲಿತ" 


'ಮಹಿಳಾ ಪರಿಷತ್‌ಗಳಲ್ಲಿ ದಲಿತ ಮಹಿಳೆಯರಿಗೆ ಅವರು ಕರೆ 
ನೀಡುತ್ತಿದ್ದರು. ಏಕೆಂದರೆ ಈ ಆಚರಣೆಗಳು ಮಹಿಳೆಯರನ್ನು 
ಕೀಳಾಗಿ ಕಾಣುತ್ತದೆ. ಆದರೆ ಸಮಾಜ ಸುಧಾರಣೆ ಹಾಗೂ 


: ಕ್ರಾಂತಿಕಾರಿ ಹೋರಾಟಕ್ಕೆ ದಲಿತ ಮಹಿಳೆಯರ ಆತ್ಮಗೌರವದ 


ಪ್ರಜ್ಞೆ ಮುಖ್ಯವಾದದು ಎಂದು ಅಂಬೇಡ್ಕರ್‌ ಭಾವಿಸುತ್ತಾರೆ. 
ಮಹಿಳೆಯರ ವಿಮೋಚನೆ ಜಾತಿ-ವರ್ಗ ವಿನಾಶದ 
ಕಾರ್ಯಕ್ರಮಕ್ಕೆ ಸಂಬಂಧಿಸಿದ್ದು, ಆದರೆ ಇಂತಹ. 
ಹೋರಾಟ ದೀರ್ಫು ಕಾಲದ್ದು 'ಎಂಬುದರೆ ಅರಿವು 
ಅಂಬೇಡ್ಕರ್‌ಗಿತ್ತು. ಹೀಗಾಗಿ ಅಸ್ನ ತೆಯ ಸಂಕೇತಗಳಾದ ಜಾತಿ 
ಆಧಾರದ ವೇಷಭೂಷಣಗಳನ್ನು" ತೊರೆಯಲು ` ದಲಿತ 
ಮಹಿಳೆಯರಿಗೆ ,ಮನವಿ ಮಾಡುವುದು ಮಹಿಳಾ ವಿಮೋಚನೆ: ` 
ಹೋರಾಟದ ಕಾರ್ಯಕ್ರಮದಲ್ಲಿ ಅಲ್ಪಾವಧಿಯ ಕಾರ್ಯಕ್ರಮ 
ಎಂಬುದರಲ್ಲಿ 'ಸೆಂಶಯವಲ್ಲ. ಈ ಆಚರಣೆ, ವಿಧಿ ವಿಧಾನಗಳ , 


ನಿರಾಕರಣೆಯಿಂದ ಜಾತಿ ವಿನಾಶ ಪೂರ್ಣ ಸಾಧ್ಯವಿಲ್ಲ ಎಂಬುದು 


ಅವರಿಗೆ ಗೊತ್ತಿತ್ತು. ಈ ನಿಲುವು ದಲಿತ ಮಹಿಳೆಯರ 
ಬ್ರಾಹ್ಮಣೀಕರಣ ಎಂಡೂ ತಪ್ಪಾಗಿ ಭಾವಿಸಬಾರದು. ಮಹಿಳೆಯರ ' 


'ಬ್ರಾಹ್ಮಣೀಕರಣವೇ' ಅವರೆ ನಿಲುವಾಗಿದ್ದಿದ್ದರೆ, ದಲಿತ 


'ಮಹಿಳೆಯರ ಪ್ರಶ್ನೆ ರಾಜಕೀಯ ಪ್ರಶ್ನೆ 'ಎಂದು ಅವರು. 
ಹೇಳುತ್ತಿರಲಿಲ್ಲ. ಜಾತಿ ವಿನಾಶ ಮುಖ್ಯವಾಗಿ ಮಹಿಳೆಯರ ` 


'ಹೋರಾಟ ಎಂದೂ ಅವರು ಪರಿಗಣಿಸಿದುದನ್ನು . ಇಲ್ಲಿ 


ಗಮನಿಸಬೇಕು. ' 
ಅಸ್ಪೃಶ್ಯ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವಿಕೆ 

.. ಹಲವು ಸಂದರ್ಭಗಳಲ್ಲಿ ಡಾ. ಅಂಬೇಡ್ಕರ್‌ ಅಸ್ಪೃಶ್ಯ 
ಮಹಿಳೆಯರನ್ನು ಉದ್ದೇಶಿಸಿ . ಮಾತನಾಡಿದ್ದರು... ಈ 


ಆಜ 
ಟಃ 


೫ 


: ಭಾಷಣಗಳಿಂದ ಇ ಕವಾಗಲಿ, ಸಾಮಾಜಿಕವಾಗಿ ಇದು 
' ಮುಖ್ಯವಾಗಿ ರಾಜಕೀಯ ' ಪ್ರಶ್ನೆ ಎಂದು ಈ ಪ್ರಶ್ನೆಯನ್ನು 
ಅರಿತುಕೊಂಡಿದ್ದ ರೆಂಬುದು ಸ್ಪ ಸ್ಪಷ್ಟ. ಹೀಗಾಗಿಯೇ" ಆಗಾಗ್ಗೆ. 
. ಅಸ್ಪೃಶ್ಯ ತೆ'ವಿನಾಶ ಮಹಿಳೆಯರ ಹೊಣೆಗಾರಿಕೆ ಎಂದು ಹಲವು ' 
'ಬಾರಿ ಒತ್ತಿ ಹೇಳುತ್ತಿದ್ದರು. 'ಅಲ್ಲದೆ ಈ ಗುರಿ ಸಾಧನೆಗೆ ಪುರುಷರು... 
ಹೆಚ್ಚು ಕಾಲ ತೆಗೆದುಕೊಳ್ಳುತ್ತಾರೆ ಎಂದೂ ಅವರು ಹೇಳುತ್ತಿದ್ದರು. : 
`ಈ ಉದೆ ಸೇಶಕ್ಕಾ ಗಿಯೆ ಅವರು ಯಾವಾಗಲೂ. ಮಹಿಳೆಯರ": 


[ಪ್ರತ್ಯೇಕ ರಾಜಕೀಯ ಸಭೆಗಳನ್ನು ಏರ್ಪಡಿಸುತ್ತಿದ್ದರು. ಇಂತಹ. 
ರ ಒಂದು ಕಿ ಕ್ರಿಯೆಯೇ ದಲಿತ' ಮಹಿಳಾ ಒಕ್ಕೂ ಟದ ರಚನೆಗೆ 


ಈ ದೃಷ್ಟ ಯಿಂದ 1942ರಲ್ಲಿ ದಲಿತ ಮಿಕಾ ಟಕೆ - 


ಡಾ. ಅಂಚೇಡ್ಮರ್‌ ಮಾಡಿದ ಭಾಷಣ: ಮುಖ್ಯವಾದುದು... 
“`` ಯಾವುದೇ ಹೋರಾಟಕ್ಕೆ ಮಹಿಳೆಯರ ಪಾಲ್ಗೊಳ್ಳುವಿಕೆ ಅದರ " 
ಯಶಸ್ಸು ಅಥವಾ ವೈಫಲ್ಯಕ್ಕೆ ಮಾನದಂಡವಾಗುತ್ತದೆ ಎಂದು . 


ಇಲ್ಲಿ ಅವರು ಹೇಳುತ್ತಾರೆ. ಈ ಭಾಷಣಗಳಲ್ಲಿ ಡಾ. ಅಂಬೇಡ್ಕರ್‌ 


“ಅವರು 


ಸ್ವ ಸ್ವತಂತ್ರ ಮಹಿಳಾ ಗರಿ ರಚನೆ ಪರ ವಾದಿಸುತ್ತಾ ಟ್ರಿ 
ಮಹಿಳೆಯರು ಮುಂದೆ ಬಂದಲ್ಲಿ ಸಾಮಾಜಿಕ. ಪ್ರಗತಿ ಸಭ 
| ಎಂದು ಒತ್ತಿ ಹೇಳುತ್ತಾ ನ 
ಪುರುಷ-ಮಹಿಳೆ ಸಮಾನತೆಯಲ್ಲಿ ತಮ್ಮ ನಂಬಕೆ ನರ್‌ 
| ಪ್ರತಿಷ್ಠಾ ಹಿಸುತ್ತಾರೆ..- ಫಿ ¥ 


ಸ 


| ಸಮುದಾಯದಲ್ಲಾಗಿರುವ ಪ್ರಗತಿಯ ಮಾನದಂಡವಾಗಿ, 
ಪರಿಗಣಿಸುತ್ತಾರೆ. | 


ಮಟಳಿಯರು - ಹೋರಾಟಗಳಲ್ಲಿ ಜ್‌ 
ಪಾಲ್ಗೊಳ್ಳಬೇಕು. ತಂದೆ, ಸೋದರ ಅಥವಾ: ಪತಿ 
ಹೋರಾಟಗಳಲ್ಲಿ ಇದ್ದಾ ರೆಂಬ ಕಾರಣಕ್ಕಾಗಿ' ಅಲ್ಲ. ಆತನ: . 


ಈ `ಗುಲಾಮಳಾಗಿಯೋ, 'ಅನುಯಾಯಿಯಾಗಿಯೋ 


ಗು ಹೋರಾಟದಲ್ಲಿ ಪಾಲ್ಗೊ ಳ್ಳಬೇಕಿಲ್ಲ. ಆಕೆಯೂ ಸಮಾನ " 


. ಠಾಗಿರಬೇಕು, ಸಕತೆಸಂತಿರೆಬೇಕು « ಎಂದೂ, ಅವರು" 
ವಾದಿಸುತ್ತಾರೆ. 


ಈ ಭಾಷಣಗಳಲ್ಲಿ ತೋಟ ಮಹಿಳೆಯರ ಸ ಸಷ 
ie ಡಾ. ಅಂಬೇಡ್ಕ ರ್‌ಗಿದ್ದ ನಂಬಿಕೆ ಸ್ಪಷ್ಟ. ಇವರ ವಿಚಾರ ' 
2: ಮತ್ತು ಕೃತಿಯ ಪ್ರಸಾರದ ಮೂಲಕ ದಲಿತ ಮಹಿಳೆಯರು ' 

| ಎಚ್ಚರಗೊಳ್ಳಲು; ಸಂಘಟಿತರಾಗಲು, ' ಬಂಡಾಯವೇಳಲು . 
ಕಾರಣವಾಯಿತು. ಸತಾ ಗ್ರಹ ಹಾಗೂ ' 'ಮೋರ್ಚಾಗಳಲ್ಲಿ 


ಕ ಸ್ವಯಂ” ಸಂಖ್ಯೆಯಲ್ಲಿ ಭಾಗವಹಿಸಿಡ್ನರು. ತ 


} 


೫ ದಲಿತ ಟುಟ ಪ್ರ ಗತಿಯನ್ನು ವರ್ಶ 


ಮೊದಲ ಬಾರಿಗೆ ದಲಿತ ರು ತಮ ಸಾಮಾಜಿಕ ಹೊ ್‌ 
ಸಾರಿಸ್ಟೃತಿಕ ಬೇಡಿಕೆಗಳ-ಬೆಂಬಲಾರ್ಥ: ಸಾರ್ವಜನಿಕವಾಗಿ : ಹೊರ. 


ಹೋರಾಟಗಳಲ್ಲಿ. 


"ಬರೀ: 


ತೆ pS 


" ಬಂದರು. ಇದಕ್ಕೂ ಮುಂಚೆ ಮಹಾತ್ಮಾ ಗಾಂಧಿ ನೇತೃತ್ವದ 
- ಮಹಿಳೆಯರು. . ಜೆ ಸಾರ್ವಜನಿಕವಾಗಿ " 


ಹೊರಬಂದಿದ್ದರು. ಸ್ಥಿತ್ಯಂತರ ಅಥವಾ. ಕ್ರಾಂತಿಕಾರಿ” ತ 


'`ಹೋರಾಟ ಎನಿಸಿಕೊಂಡ ಹೋರುಟಗಳು ಎಂದುಕೊಂಡಾಗ, .. 


ಅಂಬೇಡ್ಕ ರ್‌ ಚಳುವಳಿ ಕಾಲದಲ್ಲಿ ಮಹಿಳೆಯರು. ಮೊದಲ ಬಾರಿಗೆ" 


ಬೀದಿಗೆ ಬಂದರು. ದಲಿತ, ಮಹಿಳೆಯರಲ್ಲಿ ಈ ಸಂಘಟನಾತ್ಮ ಕ 


ಶಕ್ತಿ ತುಂಬಿದ ಕೀರ್ತಿ ಅಂಬೇಡ್ಕರ್‌ಗೆ ಸ ಸಲ್ಲು ತ್ರ ಡೆ. 


ಅಂಬೇಡ್ಕರ್‌ ತಂದ ರಾಜಕೀಯ: ಪ್ರಜ್ಞೆ ದಲಿತ ಮಹಿಳ್ಳಾ 


: ಫೆಡರೇಷನ್‌ನ" 'ಕಾರ ಕ್ರಮ ಹಾಗೂ: - ನಾಯಕತ್ವ ದಡ್ಡಿ | 


ಬಂ ಚು ಇಂದಿರಾಬಾಯಿ ಾಟೀಲ್‌ ಹೀಗೆ 

: ಹೇಳುತ್ತಾರೆ....... ...ಹಿಂದೂ' ಧರ್ಮ ನಮ್ಮ: ಮನಸ್ಸ ನ್ನು- 
 ಭ್ರಷ್ಟಗೊಳಿಸದೆ. ಪತಿಯ ಎಲ್ಲಾ 'ಇಷ್ಟುನಿಷ್ಟಗೆಳಿಗೆ ಬಲಿಯಾಗುತ್ತ ಸ್‌ ನ 
ಮನೆ." . ನೋಡಿಕೊಳ್ಳುವುದಷ್ಟೇ,: ನಮ್ಮ ' ಕೆಲಸ ; 


- ಎಂದುಕೊಂಡಿದ್ದೇವೆ ನಮ್ಮ ಸೋದರಿಯರ ಮನಸ್ಸು ಗಳಿಂದ ಈ. | 


¥ 


' ಅಳವಡಿಸಿಕೊಳ್ಳಬೇಕು. ದಲಿತ ಮಹಿಳೆಯರ ಶಿಕ್ಷಣದ ಪ್ರ 


ಜ್‌ 


| : ದಾಸ್ಯದ ಕಲ್ಲನಿಗಳನ ಕಿತ್ತೊ ಗೆಯುವ. ಮುಖ್ಯ ಕಾಯಕ ನಮ್ಮ” ಸ 


ಮುಂದಿದೆ” ನ 


ಜಗು 


ಇದೆ! ರೀತಿ ಸ್‌ 'ಅಧ್ಯಕ್ಷೆಯಾಗದ್ದ. 


. ಸುಲೋಚನಾಬಾಯಿ ಡೋಂಗ್ರೆ, ಹೀಗೆ ಒತ್ತಾಯಿಸಿದ್ದಾರೆ. ಹಟದ | 
ಇಡೆ ಮಹಿಳೆಯರು ಎಲ್ಲಾ ಸ್ಥಳೀಯ ಜಿಲ್ಲಾ ಮಟ್ಟದ ಮಂಡಳಿಗಳಲ್ಲಿ . | 
ತ ಪ್ರಾತಿನಿಧ್ಯ: ಪಡೆದುಕೊಳ್ಳಬೇಕು... 


"ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ ' 
ವಿವಾಹ ವಿಚ್ಛೇದನ ಪಡೆಯುವ ಹಕ್ಕು ಮಹಳಿಗಳಟ 


' ಬಹುಪತ್ತಿ. ತ್ವ ವನ್ನು ಫಾನೂನಿನ ಮೂಲಕ ಬಹಿಷ್ಕರಿಸಬೇಕು. ' 


ಹಲಿತ ಮಹಿಳೆಯರು. ಕುಟುಂಬ ಯೋಜನೆಯ : ತತ್ತ 


ಎಲ್ಲಾ ಸ್ಥಳಗಳಲ್ಲೂ ಹಾಸ್ಟೆಲ್‌ಗಳನ್ನು ಆರಂಭಿಸಬೇಕು"... ಎ 
ಹೀಗೆ ದಲಿತ ಮೆಹಿಳಿಯರು. ತಮ್ಮ ಅಸಿ ತ್ವ ಷ್ಟ 


" ವುದಕ್ಕಾಗಿ, ಮಾನವಿಕಿಯ ಸಮಾಜಕ್ಕಾಗಿ: “ಸಂಘಟ ಪ್ರಯಾಣ. 
ಆರಂಭಿಸಿದರು. ಸವರ್ಣ ಪುರುಷ ಮತ್ತು ಮಹಿಳೆಯರ 
ಅವಮಾನಕರ ವರ್ತನೆಗಳಿಗೆ ಬಹಿರಂಗವಾಗಿ ಪ ಪ್ರತಿಕ್ರಿಯಿಸ 


ತೊಡಗಿದರು. ಇದು ಹೊಸ ಸ ಅರಿವ ಹಾಗೂ ರಜಕೀಯ ಪ್ರಜ್ಞೆಯ : 


' ನೇರ: ಕೊಡುಗೆಯಾಗಿತ್ತು. ಅಖಿಲ. ಭಾರತೀಯ. ಮಹಿಳಾ 
ಪರಿಷತ್‌ನಲ್ಲಿ: “ಒಮ್ಮೆ, ಸವರ್ಣೀಯ: ಮಹಿಳೆಯರು: ದಲಿತ [ 
'ಮಹಿಳಾ ಪ್ರತಿನಿಧಿಗಳಿಗೆ ಪ್ರತ್ಕೆ ಕ” ತಟ್ಟೆ ಇಡುವ ಮೂಲಕ, 
' ತಾರತಮ್ಮ ಮಾಡಿದ್ದರು. ಈ 1938ರ ಜನವರಿ ಸಮೆ ೀಳನದಲ್ಲಿ 
ಟೆ ದಲಿತ ಮಹಿಳೆಯರು ಈಕಿ ಕ್ರಿಯೆಯನ್ನು ಖಂಡಿಸಿದರು. 


ನಿಯ ಪ್ರವೇಶದ 1930ರ ಏಪ್ರಿಲ್‌ 70 ಘಟನೆ. 


ಮುಖ್ಯ ಹಸದು ದೇವಾಲಯ ಪ್ರವೇಶ ಸಂದರ್ಭದಲ್ಲಿ 


ee (ವೈ.ಡಿ. ಫಡ್ಕೆ - ಡಾ. ಅಂಬೇಡ್ಕರ್‌ 
ಕಿಡಿಯನ್ನು 'ಹತ್ತಿಸಿದ್ದವು. ಅಂಬೇಡ್ಕರ್‌ ಸಂಘಟಿಸಿದ. ರಾಜಕೀಯ 
ಗ | ಪರಿಷತ್‌ಗಳಲ್ಲಿ 'ಪ್ರತ್ಯೆ ಆಕ: ಮಹಿಳಾ ಪರಿಷತ್‌ಗಳನ್ನೂ 
: ಸಂಘಟಿಸಲಾಗುತ್ತಿ ತ್ತು!" ಅಲ್ಲದೆ ಪರಿಷತ್‌ ಅನೇಕ 
: ಫರ್ಣಯಗಳನ್ನೂ ಅಂಗೀಕರಿಸಿ ದಲಿತ ಮಹಿಳೆಯರ ವಿರುದ್ದದ 


ಶಿ ತಾನ 0ಯಸ್ತದ್ದವು ಇವು ಮುಖ್ಯವಾಗಿ ಮಹಿಳೆಯರನ್ನು : 


: ದಾಸ್ಕದಲ್ಲಿರಿಸುವ ಆಚರಣೆಗಳ ವಿರುದ್ಧದ ನಿರ್ಣಯಗಳಾಗಿರು 
| ತಡವ ಪ್ರಮುಖವಾದ `ಒಂದು ನಿರ್ಣಯದಲ್ಲಿ 'ಪರಿಷತ್‌ 


ಹ ಬಾತ ,ಆಚರಣೆ ಖಂಡಿಸಿ `ಇದರ ಜೈವಿಕ ಹಾಗೂ ' 


ಮನಶ್ಶಾಸ್ತ್ರೀಯ ಪರಿಣಾಮ ಕುರಿತು ಚರ್ಚಿಸಿತ್ತು. ವಿವಾಹದ 


ವಯಸ್ಸನ್ನು ಹುಡುಗರಿಗೆ ಕ್ಕ 22, ಹುಡುಗಿಯರಿಗೆ 16 ಎಂದು 


. ನಿಗದಿಗೊಳಿಸಲಾಗಿತ್ತು. (ಬಹಿಷ್ಟತೆ;ಬಾರತೆ, 1927). 
ವರದಕ್ಷಿಣೆ: ಮಹಿಳೆಯರಿಗೆ ಆತಂಕಕಾರಿ ಎಂದು ಭಾವಿಸಿ; ವಿವಾಹ 


ಸದರದ ವರಗ 16 ರೂಹಾಯ ಹರವ 


ಎಂದೂ ನಿರ್ಣಯ. ಕೈಗೊಂಡಿತ್ತು. ಈ 16 ರೂಪಾಯಿಗಳನ್ನು 
ಬಿರ್ಜು ಮಾಡುವ ವಿಧಾನವನ್ನೂ ವಿವರಿಸಲಾಗಿತ್ತು. ಹೆಣ್ಣು 
} ರುಗೆ ನೀಡಬಾರದು ರದ 


ಗ ದಲಿತ ಹುಹಿಳೆಯರಲ್ಲಿ ಅರ: ಆತ್ಮ ಸಾರವ. ಕ 


ಎ ನಾಗಪುರದಲ್ಲಿ ಅಧ್ಯಾಪಕಿ ತರಬೇತಿ 


. ಫಡೆದ ಜಾಯಿಬಾಯಿ ಚೌಧರಿ ಶಾಲೆಯಲ್ಲಿ ಕೆಲಸ ಹಿಡಿದರು. 


ಆದರೆ ದಲಿತ ಅಧ್ಯಾಪಕಿಯಿಂದ ಪಾಠ ಕೇಳಲು ಸವರ್ಣೀಯ 
``ಹಾಗೂ ಕ್ರೈಸ್ತ ವಿದ್ಯಾರ್ಥಿಗಳು ನಿರಾಕರಿಸಿದರು. ಆಕೆಗೆ.ಕ್ರೈಸ್ತ 
ಸಾ ಮತಾಂತರವಾಗಲು ಸೂಚಿಸಲಾಯಿತು. ಮತಾಂತೆಔದಿಂದ 
ಈ ವಿಚಾರ. ಪರಿಹಾರವಾಗುವಷ್ಟು ಸರಳವಲ್ಲ ಎಂಬುದನ್ನು 
ಮನಗಂಡ ಆಕೆ ಕೆಲಸಕ್ಕೇ: ರಾಜೀನಾಮೆ ನೀಡಿದರು. ಜಾತಿಗಳ 
..ವಿನಾಶವೇ ನಿಜವಾದ . 'ಹೋರಾಟವೆಂದು ಅರಿತು ಆಕೆ 
: "ಚೊಕ್ಕಮೇಳ ಬಾಲಕಿಯರ ಶಾಲೆ' ಆರಂಭಿಸಿದರು. ಜೀವನದ 
-ಅಂತ್ಯ ದವರೆಗೆ ದಲಿತ ಮಹಿಳೆಯರ: ಹೋರಾಟದಲ್ಲಿ ಆಕೆ 
 ಸ್ರಿಯಯದ್ದರು. 1920ರಲ್ಲಿ ಬಹಿಷ್ಕೃತ ಸಮಾಜ ಪರಿಷತ್‌ 
| ಯರಿಗೆ ಉಚಿತ ಹಾಗೊ ಕಡ್ಡಾಯ ಪ್ರಾಥಮಿಕ-ಶಿಕ್ಷಣ 


ನೀಡಬೇಕು ಎಂಬ ನಿರ್ಣಯ ಅಂಗೀಕರಿಸಿತು. ಈ ಸಂದರ್ಭದಲ್ಲಿ ' 


ಯ: Sinai ಹಾಗೂ ರುಕ್ಕಿ ಣಿ ಕೊಟಾಂಗಲೆ 


ಂಜಾರಿಂ: ಇಬ್ಬರು ದಲಿತ ಯುವತಿಯನ್ನು ಆಚೆ ಕಡೆ ತಳ್ಳಿದಾಗ, “ಧರ್ಮಕ್ಕೆ ಪರಿವರ್ತಿತರಾದರು. 
ವಚನಗಳನ್ನು ಬೋಧಿಸಿದರು. ಇವುಗಳಲ್ಲಿ" ಬಂಡು *"ನಾನ್ನು 
ಮದ್ಮದಿರೆದ ' ದೂರವಿರುತ್ತೇನೆ”, ಮದ 'ಸೇವನೆ ಚಟದ 
ವ್ಯಕ್ತಿಗಳಿಂದ" ಕುಟುಂಬದಲ್ಲಿ 
ಅನುಭವಿಸುವ 'ತುಹಿಳೆಯರ , ರಕ್ಷಣೆ ಇದರ ಮುಖ್ಯ , 
ಉದ್ದೇಶವಾಗಿತ್ತು. ಬೌದ್ಧ ಧರ್ಮದಲ್ಲಿರುವ ಸ್ವಾತಂತ್ರ್ಯ ಹಾಗೂ 

ಮಹಿಳೆಯರಿಗೆ ಜ್ಞಾನದ ಅವಕಾಶ, ಅದರೆ: ಥರ್ಮದ ನೀಲಿನ | 


ಸತ್ಯಾಗ್ರಹ). ಇಂತಹ ಘಟನೆಗಳು ಸ್ವಾಭಿಮಾನದ. 


ಮಹಿಳೆಯರ 2 ವಿರುದ್ಧ ದ ದೌರ್ಜನ್ಯಕ್ಕೆ ಅಂಬೇಡ್ಕ ರ್‌ * ವಿರೋಧ 
1956ರಲ್ಲಿ ಲಕ್ಷಾಂತರ ಜನರ ಮಧ್ಯೆ ಅಂಬೇಡ್ಕರ್‌ ಬೌದ್ಧ' 
ಸವ ಬೌದ್ಧರಿಗೆ 22 


ಕೆಟ್ಟ 'ಪರಿಣಾಮಗಳನ್ನು 


ಚಿಂತನೆಯಲ್ಲಿ ಪ್ರಮುಖ ಪರಿಣಾಮ ಬೀರಿತು. 
'ವೇಶೆ ಯೆರ ಸಮಾವೇಶದಲ್ಲಿ ಅವರು” ನೀಡಿದ 


ಭಾಷಣದಲ್ಲೂ ಮಹಿಳೆಯರ ವಿರುದ್ಧದ ದೌರ್ಜನ್ಯಕ್ಕೆ ಅವರ. 
: ವಿರೋಧವನ್ನು ಸ್ಪಷ್ಟಪಡಿಸುತ್ತದೆ. 1938ರಲ್ಲಿ ನಡೆದ ದೇವದಾಸಿ, 


ವಾಘಾ ಹೌಗೂ: ಮುರಳೆಗಳ ಸಮಾವೇಶದಲ್ಲಿ ಅವರು 


' "ವೇಶ್ಯಾವೃತ್ತಿ ನಿಲ್ಲಿಸಿ. ಬಡತನಕ್ಕೆ ನಾವು ಅಂಜಬೇಕೆಲ್ಲ. ಬಡತನ 


ನಮ್ಮ ಜನ್ಮಕ್ಕಂಟಿದ್ದು "ಆದರೆ ಬಡತನಧ ಅಂಜಿಕೆಗೆ ಈ ವೃತ್ತಿ 


ಬೇಡ” ಮಣು ಕರೆ ನೀಡಿದರು. ಬಡತನ ದೇಹ ಮಾರಿಕೊಳ್ಳಲು ". 


ಪ್ರಚೋದಿಸುವಂತಹೆದ್ದು, ಮಹಿಳೆಯರ ವಿರುದ್ಧದ ದೌರ್ಜನ್ಯ 


"ಎಂದು ಅವರು ಪರಿಗಣಿಸಿದರು. "ಈ ತತ್ಯದ ಹಿನ್ನೆಲೆಯಲ್ಲಿಯೇ 
| ಬ್ರಾಹ್ಮಣ ತಮಾಷಾ ಕಲಾವಿದ ಪಟ್ಟೆ ಬಾಪೂರಾವ್‌ ದಾನ ನೀಡಿದ 


ಹಣ ಅಂಗೀಕರಿಸಲು ಅಂಬೇಡ್ಕ ರ್‌ ತಿರಸ್ಕರಿಸಿದ್ದರು. ಅಲ್ಲದೆ 
ತಮಾಷಾ ವೇದಿಕೆಯಲ್ಲಿ ದಲಿತ ಮಹಿಳೆ ಪಾವಲಬಾಯಿಯನ್ನು 
ಸರ್ತಿಸುವಂತೆ ಮಾಡಿ ಈ ಹಣ ಸಂಗ್ರಹಿಸಲಾಗಿದೆ ಎಂದು 


ವಾದಿಸಿದ್ದರು. ದೇವದಾಸಿ ಪದ್ಧತಿಯಂತಹ, ಜಾತಿ, ಆಧಾರಿತ. 


ವೇಶ್ಶಾವೃತ್ತಿಯಿಂದ. . ಹೆಚ್ಚು 'ಶೋಷಿತರಾದವರು - ದಲಿತ: 
ಮಹಿಳೆಯರು ಎಂದು ಅಂಬೇಡ್ಕ ರ್‌'ಖಂಡಿಸುತ್ತಿ ದ್ದರು. 


"ಹಂದೂ. ಮಹಿಳೆಯರ ಉನ್ನತಿ ಮತ್ತು ಅವನತಿ'ಯಲ್ಲಿ 
ಡಾ. ಅಂಬೇಡ್ಕರ್‌ರ. ಮುನ್ನುಡಿ, ಮಹಿಳೆಯರ . ವಿರುದ್ಧದ 
ದೌರ್ಜನ್ಯವನ್ನು: ಅವರು ಹೇಗೆ ವಿರೋಧಿಸಿದರೆಂಬುದನ್ನು 
ವಿವರಿಸುತ್ತದೆ. ಈ ಮುನ್ನುಡಿಯನ್ನು “ಕಣ್ಣೀರಿನ ನುಡಿಗಳು” 
ಎಂದು? ಕರೆಯುವ ಅವರು," ಮುಖ್ಯ ಕಥೆಯೊಂದರ ಉಲ್ಲೇಖ 
ನೀಡುತ್ತಾರೆ. `ಒಂದು ಹಳ್ಳಿಯಲ್ಲಿ , ಬೌದ್ಧ ಸನ್ಮಾಸಿಯೋರ್ವನನ್ನು 
ಪೂರ್ಣ ಬಹಿಷ್ಕರಿಸುವ ಸೂಚನೆ,ನೀಡಲಾಗಿರುತ್ತದೆ. : ಆದರೆ 


ಬ್ರಾಹ್ಮ ಇ. ಮಹಿಳೆಯೊಬ್ಬಳು ಈ ಆದೇಶ. ಉಲ್ಲ _ಘಿಸಿ 


ಬಾಯಾರಿದ ಸನ್ಮಾಸಿಗೆ ನೀರು ನೀಡುತ್ತಾಳೆ. ಗ್ರಾಮದ ಪುರುಷರು 
ಆಕೆಗೆ ಪಾಠ ಕಲಿಸಲು ಆಕೆಯನ್ನು ಥಳಿಸುತ್ತಾರೆ.- ಮಹಿಳೆಯರ 


| ವಿರುದ್ಧ ಇಂತಹ ಹಿಂಸಾಚಾರ ವಿರೋಧಿಸುವ ಅಂಬೇಡ್ಕರ್‌ 


ಸಮಾಜದಲ್ಲಿ ಆಕೆಯ ಸ ಸಿತಿಗಾಗಿ ದುಃಖಿಸುತ್ತಾರೆ. ' 


ಆ 


“ಡಾ. ಅಂಬೇಡ್ಕರ್‌ : 


ಉತ್ತರಾಧಿಕಾರಿ | 


ಸಡಾ ಅಂಬೇಡ್ಕರ್‌ ಆವರು ಹ ಫುಲೆಯ .: 
...., ಅಬ್ರಾಹ್ಮ ಣ ಚಿಂತನೆಯ ಪರಂಪರೆಯನ್ನು ಮುಂದುವರಿಸಿದರು. 


ಮಹಿಳಾ ವಿಮೋಚನೆಯ ಸಂದರ್ಭದಲ್ಲೂ ಇದು ಸತ್ಯ. 


"  " -ಬಾಲಕಿಯರ ಶಿಕ್ಷಣ, ಶಿಶು ಹತ್ಯೆ ತಡೆ, ಅನಾಥ: ಮಹಿಳೆಯ . 
ನೋವುಗಳು ಇವೆಲ್ಲಾ ವಿಚಾರಗಳು ಫುಲೆಯವರ ಕೃತಿಗಳಲ್ಲಿ ಕಂಡು 
| ಬಂದಂತೆ. ಅಂಬೇಡ್ಕರ್‌ರ ಕೃತಿಗಳಲ್ಲೂ ಕಾಣಸಿಗುತ್ತದೆ. ` 4». 


ಅನಾಥ ಮಕ್ಕ ಳು ಹಾಗೂ ಅವಿವಾಹಿತ ತಾಯ್ಯಂದಿರಿಗಾಗಿ 


`` ಮರುಗಿದ ಅಂಬೇಡ್ಕ ರ್‌ ಔರಂಗಾಬಾದ್‌ನಲ್ಲಿ ಅವರಿಗಾಗಿಯೇ : 
ವಸತಿ ಆರಂಭಿಸುವ ಪ್ರಸ್ತಾವನೆ ಮಂಡಿಸಿದವರೂ ಅವರೇ. "ಭನಥ 
`` ಹಾಗೂ ಅವಿವಾಹಿತ ತಾಯಂದಿರು ತೊರೆದು ಹೋದ ಚಿಕ್ಕ 
' -ಮಕ್ಕಳನ್ನು ಇಲ್ಲಿಗೆ ಕರೆ ತಬ್ಬಿ ನಾನು. ವೈಯಕ್ತಿಕವಾಗಿ ಅವರ 
ie ಕಾಳಜಿ ವಹಿಸುತ್ತೇನೆ': ಎಂದೂ ಹೇಳಿದ್ದರು. 


.. ಸಾವಿತ್ರಿಬಾಯಿ " "ಹಾಗೂ ಜೋತಿಬಾ ಫುಲೆ ಅವರಿಗೆ ' 


ತಮ್ಮದೇ ಮಕ್ಕಳಾಗಲಿಲ್ಲ. ಅಂದಿನ ದಿನಗಳಲ್ಲಿ ಮರು ಮದುವೆ : 
: - ಯಾಗಿ ಮಕ್ಕಳನ್ನು ಪಡೆಯುವ ಒತ್ತಡ ಜೋತಿಬಾರಿಗಿದ್ದಿರಬೇಕು. 
ಆದರೆ ಈ ಒತ್ತ ಡಗಳನ್ನು . "ನಿರಾಕರಿಸಿ ಅಪರ ದೌರ್ಜನ್ಯ 
> -ಕ್ಕೊಳಗಾದ ವಿಧವೆಯೊಬ್ಬಳ ಮಗುವನ್ನು ದತ್ತು ಸ್ವೀಕರಿಸುತ್ತಾರೆ. 
: ಗೇಲ್‌ ಓಮ್‌ವೆಟ್‌ ಹೇಳುವಂತೆ “ತಮ್ಮದೇ. ರಕ್ತದ 


ತ 
pS 


ಮಹಾತ್ಮಾ ಫುಲೆ ಚಿಂತನೆಯ 


ET 1999ರವರೆಗೆ ಬಿಹಾರದಲ್ಲಾ ದ್ದ ಇಂ 


ದ್ದ 4 


ಇತ್ತ ರಾಧಿಕಾರಿ ಪಡೆಯುವ ಬಡಿಸ ಅವರು ತಕ 
ಮಗುವನ್ನು (ಸಹಜವಾಗಿ. "ಅಕ್ರಮ" ಸಂತಾನ): ದತ್ತು: - 
ಸ್ವೀಕರಿಸುತ್ತಾರೆ. ಸಾಮಾನ್ಯವಾಗಿ ಆಚರಣೆಯಲ್ಲಿರುವಂತೆ ಸಮೀಪ ಸ 


| ಬಂಧುಗಳ ಮಗುವನ್ನು ದತ್ತು ಸ್ವೀಕರಿಸುವುದಿಲ್ಲ. (ಮಹಾತ್ಮಾ 


' ಜೋತಿಬಾ: ಫುಲೆ ಆನಿ ಸ್ತ್ರೀಮುಕ್ತಿ ಚಾ, ವಿಚಾರ್‌. ಪುಟ. 15. 
ಮಕ, [ಳನ್ನು ಪಡೆಯುವುದೆ ದಾಂಪತ್ಯ ದ ಪರಮ 'ಗುರಿ ಎಂದು 


"ಅವರು ಭಾವಿಸಲಿಲ್ಲ. ಅಂಬೇಡ್ಕರ್‌ರದೂ * ಇದೇ ಧೃಷ್ಟಿಯಾಗಿತ್ತು. ಚೆ 


' ಬಾಲಕಿಯರ ಶಿಕ್ಷ ಣಕ್ಕೆ ಸಂಬಂಧಿಸಿದಂತೆಯೂ ಇಂತಹದೇ ವಿಚಾರ ನ 
* ಹೊಂದಿದ್ದ ಮತ ಮಹಾಡ್‌ ಸತಾ ಗಹ ' ಪರಿಷತ್‌ನಲ್ಲಿ ಇತ 
ಮಾತನಾಡುತ್ತಾ “ನೀವು ನಿಮ್ಮೆ ಹೆಣ್ಣು ಮಕ್ಕಳನ್ನು ಸುಶಿಕ್ಷಿತ . 
'ರನ್ನಾಗಿಸಬೇಕು. ಜ್ಞಾನ ಮತ್ತು ಶಿಕ್ಷಣ ಪುರುಷರಿಗೆ ಮಾತ್ರ" 
ಅಲ್ಲ.'ಇವು ಮಹಿಳೆಯರಿಗೂ ಮುಖ್ಯವದುದು.... ನೀವು ನಿಮ್ಮ - 

ಮುಂದಿನ ಪೀಳಿಗೆ ಪ್ರಗತಿ ಹೊಂದಬೇಕೆಂದು ಬಯಸಿದಲ್ಲಿ, ನೀವು . 

" ನಿಮ್ಮ ಹೆಣ್ಣು ಮಕ್ಕಳನ್ನು ಸುಶಿಕ್ಷ ತರನ್ನಾ ಗಿಸಬೇಕು ಎಂದು ಕರೆ ಸ 


ನೀಡುತ್ತ ದ | | 
EE ಸೈಯಕ್ತಿ ಕವಾದದ್ದು. ರಾಜಕೀಯವಾದಡ್ಡು ” ಎಂಬ ತ. 


' ನಿಲುವನ್ನೇ ಹಾ. ಅಂಬೇಡ್ಕರ್‌ ಸಹ ಹೊಂದಿದ್ದರು. ಮನೆಯೊಳಗೆ - 
ಖಾಸಗಿಯಾಗಿ ಮಹಿಳೆಯರು ಅನುಭವಿಸುವ ದೌರ್ಜನ್ಯಗಳನ್ನು 
' ಕಾನೂನಿನ apt ಸಾರ್ವಜನಿಕ ವಲಯಕ್ಕೆ ತರಲು : 
ಅವರು ಪ್ರಃ ಶ್ರಿಸಿಬರು ಎಂಬುದನ್ನು ಪನು: ನೆನಪಿಡಬೇಕು. . 
ಸ 6 ಕ 


ಸೇನಾರಿ: TN 


 ಮಾನಸ118 ಹಾ 


ವರ್ಷ ಹಳ್ಳಿ ಸ ಇಜಿಕ್ಕೆ . ಹತ್ಯೆಗೀಡಾದವರು 
RS ತಿಸ್ಫೋರಾ ಹಟ್ಟು ಜಿ 14 ದಲಿತರು - 
| [991 ಮಲ್ಟೀರಿಯಾ'' ಇ ಪರಾಮು [010 14 ದಲಿತರು. ರ 
“1901 ದಿಯೊಸಾಹಿಯಾರಾ - ಭೋಜಪುಕೆ' ದಲಿತರು" ಬ | 
1 400) 7. . ನೀಳ್‌ಚರ್‌ ಸಿಂಡೌ "ಗಯಾನ '' 10 ದಲಿತರು '. ಸ 
892, A ಬ ಸ... ಗಯಾ... 34 ಮೇಲ್ಜಾತಿಯವರು ಗ ಸ 
196 ಬಾಥಾನಿತೋಲಾ ' 'ಭೋಜಪುರ. .. 21 ದಲಿತರು 1 (8 
1997. : , ಅಂಕೋದಾರ್‌ "ಚತ್ರ 0 ಡಲಿತಡಿ: 51೫ 
1997  ಹೈಬಸ್‌ಪುರ ಪಾಟ್ನಾ ೬ 10ದಲಿತರು : 
1997, ಬಾಥ:  ಜೆಹಾನಾಬಾಡ್‌ -: 58 ದಲಿತರು ". ಇ ಟ್ಟು 
1998  ಅತ್ಕಾದಿಹ . _ಪಲಾಮು -..' 80 ಜನ ಹಿಂದುಳೆದ ಜಾತಿಯವರು . 
51998 ಭೋಜಪುರ ", ". : 10 ದಲಿತರು 
1999. `` ಶಂಕರಾಬಿಢಾ ' ಜೆಹಾನಾಬಾಹ್‌ ',.' ...: 23 ದಲಿತರು 
1999 .: ನಾರಾಯಣಪುರ ' ' ಜೆಹಾನಾಬಾದ್‌ :' " ದಲಿತರು 
1999 35 ಮೇಲ್ಜಾತಿಯವರು. ಬ್‌ 


ನ ೦ ವೀಕ್‌ ಪ್ರಕ) 4 


§ ವ ಜವಾಹರಲಾಲ್‌ ನೆಹರೂ ಅವರು, 1947ರ ಆಗಸ್ಟ್‌ 15ರಂದು ' 


& 
5 
ಭಿ: 
4 


$F 


ಇ 


Ba $43 WNL 
ಗೆ 

A” 

ತ ಬಾ 


ನ ನ ನು ಕಾಗ ಸಂತತ ನರಗಳ ಹಲ ನ್ನದ 
: ಅಡಳಿತ ಸೂತ್ರ ಹಿಡಿದಿದ್ದ," (1947 ರಿಂದ 1964) 


ತ ಸ ತ ಆಡಳಿತ ಕೊಕೊ ಹೇಳಿದ ನುಡಿಗಳಿವು: 


ಸ ...ರಾಷ್ಟ್ರದ ಶ್ರೀಸುಮಾನ್ಯ, ರೈತ ಹಾಗೂ ಕಾರ್ಮಿಕರಿಗೆ 


Wns _ ಪ್ರಜಾಸತ್ತಾತ್ಮಕ, ; ಭತ ಟೊ ರಾಷ್ಟ್ರ 


೨೨ 


ಹಾ ಬ್ರಿಟಿಷ್‌ ಆಡಳಿತದಿಂದ ಸ್ವಾತಂತ್ರ್ಯ ಪಡೆದು 50 
ಗರ ನಂತರವೂ, ಸ್ವತಂತ್ರೆ ಭಾರತ ಸರ್ಕಾರ, ಜನರ 
ಸಮಸ್ಯ ತೆಗಳಿ ಬಗ್ಗೆ ಹೇಳುವುದಾದರೂ ಏನನ್ನು? . 


. ಅನಕ್ಷರತೆ ಕಾಯಿಲೆ, ಕನಿಷ್ಟ ಸಾಮಾಜಿಕ ಸೇವೆಗಳ ಕೊರತೆಗಳು 
ನನು ನಾನ ಜನರನ್ನು ಕಾಡುವುದನ್ನು ಮುಂದುವರಿಸಿದೆ... 

'ಸರ್ಕಾರದ್ದೇ ಅಂದಾಜುಗಳ ಪ್ರ ಪ್ರಕಾರವೂ, 1993.94ರಲ್ಲಿ 
ಟಂ 320 ದಶಲಕ್ಷ ಸ ಅಧಿಕ ಜನರು ಬಡತನ 
ಯಂದ! ಕೆಳಗೆ'ಜೀವಿಸುತಿ ದ್ದಾರೆ. 


ಸ್ವಾತಂತ್ರ್ಯ ಪಡೆದು 53 ವರ್ಷಗಳ ನಂತರ 21ನೆ 
ಶತಮಾನಕ್ಕೆ ಕಾಲಿರಿಸಿರುವ ಈ ಹೊತ್ತಿನಲ್ಲಿ ಬಾಹ್ಮಾಹೆಶ ಕೆ 
ಯುಗ. ಮಾಹಿತಿ ತಂತ ತ್ರಜ್ಞಾನ ಯುಗ ಎಂದೆಲ್ಲಾ 
ಕರೆಯುವ ಈ ಕಾಲದಲ್ಲಿ, ಒಂದೇ ಒಂದು ಪುಟವನ್ನು ಯಾವುದೇ 
": ಭಾರತೀಯ ' ಭಾಷೆಗಳಲ್ಲಿ ಓದಲು-ಬರೆಯಲು, ಬಾರದಂತಹ 
ತಲ್ಲ, ಅರ್ಧದಷ್ಟು ಭಾರತೀಯ ಜನಸಂಖ್ಯೆ ಇದೆ. 


ಸಂವಿಧಾನಿಕ " ಶಿಸೆಂಬಯಲ್ಲಿ : ಕರಡು ಸಂವಿಧಾನ 
ಕತ್ತ ಡಾ|| ಜಿ. ಆರ್‌. ಅಂಬೇಡ್ಕರ್‌ : ಹೇಳಿದ 
ಮುತುಗಳನ್ನು ಇಲ್ಲಿ ನೆನಪಿಸಿಕೊಳ್ಳಬೇಕು: 
726ನೇ ಜನವರಿಯಂದು, ವೈರುಧ್ಯಗಳ ಬದುಕನ್ನು ನಾವು 
ಪ್ರವೇಶಿಸಿದ್ದ. ನೀನ: ನಮಗೆ ಸಮಾನತೆಯಿದೆ. 


ಸ್ವತ ತಂ: ತ್ರ್ಯ ಅವಕಾಶಗಳನ್ನೂ; ತಂದುಕೊಡುವುದು. ಬಡತನ, ... 
ಅಜ್ಞಾನ, ಕಾಯಿಲೆಗಳ ವಿರುದ್ದ ಹೋರಾಡಿ ಕೊನೆಗಾಣಿಸುವುದು, 


ಮ ಬಡತನ ಸಾ ಭಂಗ. 


ಇ ೪ "ಜಸ್ಸಿ ರ್‌ ಸಿಂಗ್‌ 


a. ಭಾರತದ ಸ್ವಾತುತ್ರ್ಯ ಕ ಇಮಾಟಿಕ, ` ಆರ್ಥಿಕ' ಬದುಕಿನಲ್ಲಿ ಅಸಮಾನತೆ ಇದೆ. 


ಚಳವಳಯ, ಕಾಲದ ಪ್ರಮುಖ ಕಾಳಜಿಯಾಗಿತ್ತು; ರಾಷ್ಟದ ' ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿ ಒಂದು; ಮತ, ಒಂದು 


" ಮೌಲ್ಯವನ್ನು ಗುರುತಿಸುತ್ತಿದ್ದೇವೆ. ಸಾಮಾಜಿಕ, ಆರ್ಥಿಕ 


ಬದುಕಿನಲ್ಲಿ, ಸಾಮಾಜಿಕ-ಆರ್ಥಿಕ ಸ್ವರೂಪದಿಂದಾಗಿ ಒಬ್ಬ ವ್ಯಕ್ತಿಗೆ. 
ಒಂದು ಮೌಲ್ಯವನ್ನು ನಿರಾಕರಿಸುವುದು ಮುಂದುವರಿದಿದೆ.,... . 


ಈ ವೈರುಧ್ಯಗಳ ಬದುಕನ್ನು ಎಷ್ಟು ಕಾಲ ಬದುಕುವುದು? ಸ್ಥ 
ಸಾಮಾಜಿಕ-ಆರ್ಥಿಕ ಬದುಕಿನಲ್ಲಿ ) ಎಲ್ಲಿಯವರೆಗೆ ಸಮಾನತೆಯನ್ನು 


ನಿರಾಕರಿಸುವುದು?” * 
 ಪಜುಸತ್ತಿ ಹಾಗೂಸ್ವಾತಂತ್ರ್ಯ ಬರೀ ಚುನಾವಣೆ ನಡೆಸಲು, 


ಸ್ವಾತಂತ್ರ್ಯ : ದಿನದಂದು ಬಾವುಟ ಹಾರಿಸುವಂತಹ ವಿಧಿ ' 
ವಿಧಾನಗಳಿಗಷ್ಟೇ ಸೀಮಿತವಾದರೆ; ಬಡತನದಿಂದ ನರಳುತ್ತಿ ರು 


ವವರಿಗೆ ಅರ್ಥಹೀನವಾಗುತ್ತದೆ. . ::.. . | 
' ಹೆಸರಿಗೆ ಮಾತ್ರ ಪ್ರಜಾಸತ್ತೆ; ಸ್ಥಾ ತಂತ್ರ್ನಣೆ ಪರಿಣಾಮ 


ಡು ಎಲ್ಲೆಡೆ ಹಿಂಸಾಚಾರ; ಅಪರಾಧ, "ಕಾನೂನು ಸುವ್ಯವಸ್ಥೆ ' 
ಸಮಸ್ಯೆಗಳಿಗೆ ನಾಂದಿಯಾಗುತ್ತಿದೆ. ಎಲ್ಲೆಡೆ. "ಶತ್ರುಗಳು" 
:ಕಂಡುಬರುತ್ತಾರೆ. "ನಕ್ಸಲೀಯರು' ಈಶಾನ್ಯ, ಮೂರ್ಬಂಡ್‌ನ 
' ಆದಿವಾಸಿಗಳು; “ಅಭಿವೃದ್ಧಿ'ಯ ಬಲಿಪಶುಗಳು. ದೊಡ್ಡ 
' .`ಅಣೆಕಟ್ಟುಗಳಿಗಾಗಿ. (ನರ್ಮದಾದ ಸರ್ದಾರ್‌ ಸರೋವರು, 


ವಿದ್ಯುತ್‌ ಉತ್ಪಾದನಾ ಯೋಜನೆಗಳಿಗಾಗಿ (ಎನ್ರಾನ್‌ ಹಾಗೂ 
ಕೊಜೆಂಟ್ರಿಕ್ಸ್‌), ರಕ್ಷಣಾ ಯೋಜನೆಗಳಿಗಾಗಿ (ಸೀಬರ್ಡ್‌) 


ಹಾಗೂ ಪ್ರಾಣಿಗಳ ರಕ್ಷಣೆಗೆ ನ್ಯಾಷನಲ್‌' ಪಾರ್ಕ್‌ಗಳಿಗಾಗಿ ` 


(ನಾಗರಹೊಳೆ. ನ್ಯಾಷನಲ್‌ ಪಾರ್ಕ್‌) ಸ್ಸ ಳುಂತರಗೊಂಡ 


' ಬಡವರು, ಆದಿವಾಸಿಗಳು ನಗರದ ಕೊಳಚೆ ಪ್ರದೇಶಗಳಲ್ಲಿ. 


ಆಶ್ರಯ ಪಡೆಯುವುದು ಅನಿವಾರ್ಯವಾಗುತ್ತದೆ; ನಗರಗಳ ವಲಸೆ 
ಕಾರ್ಮಿಕ ಶಕ್ತಿಯ. - 'ಭಾಗವಾಗಿ ಳು! ಈ 
'ಪ್ರಗತಿ'ಯ ಬಲಿಪಶುಗಳು. 

ಈ ಅಣಕು ಸ್ವಾತಂತ್ರ್ಯ ಹಾಗೂ ಪ್ರಜಾಸತ್ತೆ ಉಳಿವಿಗಾಗಿ 
ಆಡಳಿತಗಾರರು ನಮ್ಮೊಳಗೇ ಶತ್ರು ಗಳನ್ನು ಹುಡುಕುತ್ತಾರೆ. 


. ಕೆಲವೊಮ್ಮೆ ಇದು ಸಿಖ್‌ ಭಯೋತ್ಪಾದಕೆರು, ಮುಸ್ಲಿಂ 


ಮೂಲಭೂತವಾದಿಗಳು, ಮತಾಂತರ ಮಾಡುವ ಕ್ರೈಸ್ತರು, : 
ಕೆಲವೊಮ್ಮೆ ಈ ಶತ್ರುಗಳು ದಕ್ಷತೆ, ಅರ್ಹತೆ ನಾಶಪಡಿಸುವಂತಹ 
ಪರಿಶಿಷ್ಟ ಜಾತಿ, ವರ್ಗದವರಾಗಿ ಬಿಡುತ್ತಾರೆ. : ಕೆಲವೊಮ್ಮೆ 


3 
KN 


("ಕಪ್ಪ ಡಿ7ರಗೆ ತಮಿಳು, ದೆಹಲಿ ವಾಲಿಗಳಿಗೆ ಬಿಹಾರಿಗಳು, 


'ಮುಂಬೈವಾಲಾಗಳಿಗೆ ಮರಾಠಿಗರಲ್ಲ ದವರು. ಶತ್ರುಗಳಾಗುತ್ತಾರೆ. 


"ಭಾರತದ ಜನತೆ ಬ್ರಿ ಬ್ರಿಟಿಷ್ಟ್‌ ಅಲ್ವಿ ಕೆಯಿಂದ ವಿಮೋಚನೆ ' | 
'`ಬಯಸಿದ್ದಾ ದರೂ ಯಾಕೆ". ಘನತೆವೆತ್ತ ಬದುಕಿಗಾಗಿ ಹಾಗೂ ಕಾ ಸ 
ಎಲ್ಲಾ ಭಾರತೀಯರಿಗೂ ಒಂದೇ ಗುಣಮಟ್ಟದ ಬದುಕಿಗಾಗಿ. ; 


ಹ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಎರಡು ಮುಖ್ಯ 
ವಾಹಿನಿಗಳಿದ್ದವು. ಒಂದು. ಮಹಾತ್ಮ ಗಾಂಧಿ ನೇತೃತ್ವ ದ 


 ಅಹಿಂಸಾತ್ಮ ಕ್ರ ಚಳವಳಿ. "ಎರಡನೆಯದು. 'ಭಗತ್‌ಸಿಂಗ್‌, 


" ಚಂದ್ರಶೇಖರ ಆಜಾದ್‌, ಸುಭಾಷ್‌ ಚಂದ್ರ ಬೋಸ್‌ 

'`ಮುಂತೌದವರನ್ನು ಒಳಗೊಂಡಂತಹ ಸಶಸ್ತ್ರ ಹೋರಾಟ. ಈ 
ಇ : ಎರಡರ ಹಾದಿ ಭಿನ್ನವಾಗಿದ್ದರೂ ಗುರಿ ಒಂದೆಕೆಆಗಿತ್ತು. ಅದು 
ಸಮಾನತೆಯ ಬದುಕಿನ ರಾಮರಾಜ್ಯ ಆದರೆ ಸಾಕ್ಟ ರತೆ, | 
ಶಿಶುಮರಣ, ಬಡತನ. ನಿವಾರಣೆ” ಇತ್ಯಾದಿ ಕ್ಷೆ ತ್ರ ಗಳಲ್ಲಿ | 
ಹೇಳಿಕೊಳ್ಳುವ ಸ ಸಾಧನೆ ಇನ್ನೂ ಆಗದಿರುವುದು ವಿಷರ್ಕಾ ಸ. ಈ. 


ದಿಸೆಯಲ್ಲಿ ನ. ಒಟ್ಟಾಳ ಅಂಕಿ: ಅಂಶಗಳನ್ನು 'ಪರಿಶೀಲಿಸಿದಲ್ಲಿ ಶೆ 
ಭಾರತದ ಬಹುತೇಕ ಶೇಕಡಾ 50 ರಷ್ಟು ಭಾರತೀಯ ನಾಗರಿಕರಿಗೆ 
ಸ್ನ ವತ್ತ ಮಾನವ ಅಸ್ತಿತ್ವ ಲಭಿಸಿಲ್ಲ ಎಂಬುದು 


ಗ ನ್ನು 'ದು ಜಗತ್ತಿನಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, 
"ಕಳೆದ. ತ್ರೆ ದಶಕಗಳಲ್ಲಿ ಏಷ್ಯಾ ಹಾಗೂ ಆಫ್ರಿಕಾ ಖಂಡಗಳಲ್ಲಿ 


' `ಭಾರತ ಸ ಸ್ಹ ರವಾದ ಏಕೈಕ ಪ್ರಜಾಸತ್ತಾ ತ್ರಾತ್ಮಕ ರಾಷ್ಟ್ರವಾಗಿ ಹೊರ 
ಹೊಮ್ಮಿ ಡೆ ಎಂಬಂತಹ ಮಾತುಗಳನ್ನು ಕೇಳುತ್ತ ಲೇ ಇರುತ್ತೇವೆ. 
ಆದರೆ ಬಡತನ ರೇಖೆಗಿಂತ ಕೆಳಗಿರುವ ಜನಸಂಖ್ಯೆ, ಚೀನಾ, 


ಪಾಕಿಸ್ತಾನ, ಶ್ರೀಲಂಕಾ ಹಾಗೂ ನೇಪಾಳೆಗಳಿಗೆ ಹೋಲಿಸಿದಲ್ಲಿ ಸ 
- ಭಾರತದಲ್ಲೆ ೇ ಹೆಚ್ಚು ಎಂಬುದನ್ನು: ಅಂಕಿ ಅಂಶಗಳು. 
ಚಾ ಸ್ಪಷ್ಟಪಡಿಸಿದೆ. 
ಕಾರಣವಲ್ಲ; ಪ್ರಜಾಸತ್ತೆ ವ್ಯವಸ್ಥೆಯಲ್ಲಿ ಆಡಳಿತ ನಡೆಸಲು 


ಬಡತನ ನಿವಾರಣೆ ವೈಫಲ್ಯಕ್ಕೆ ಪ್ರ ಪ್ರಜಾಸತ್ತೆ 


ಆಯ್ಕೆಯಾಗುವ ವ್ಯಕ್ತಿಗಳ ವೈಫಲ್ಯ ಇದಕ್ಕೆ ಕಾರಣ ಎರೆಬಂತಹ 
ವಿಶ್ಲೇಷಣೆಗಳನ್ನು ಮಾಡಲಾಗುತ್ತ ದೆ. 


ಸಾಮಾಜಿಕ ಹಾಗೂ ಆರ್ಥಿಕ ಪ್ರಜಾಸತ್ತೆ ಇಲ್ಲಧಂತಹ 


ಬರೀ ರಾಜಕೀಯ ಪ್ರಜಾಸತ್ತೆ ಯಾವಾಗಲೂ ಅಸ್ಥಿರವಾಗಿಯೇ 


 ಉಳಿಯುತ್ತ ಧೆ. ಎಂಬುದನ್ನು ನೆನಪಿಡಬೇಕು. ಸಂವಿಧಾನದ 
ಮೂಲಭೂತ ಹಕ್ಕುಗಳು ಹಾಗೂ ರಾಜ್ಯ ನೀತಿಯ ಮಾರ್ಗದರ್ಶಿ ಸ 


| ತತ್ವಗಳು, ಜನತೆಯ ಮಾನವೀಯ, ಘನತೆಯ ಬದುಕಿಗೆ ರಕ್ಷ ಣೆ 


ಒದಗಿಸುತ್ತದೆ. ಆದರೆ ವಾಸ _ವದಲ್ಲಿ ಹಲವು ಸಂದರ್ಭದಲ್ಲಿ ದೂ 


ತತ್ವ ಗಳ ಉಲ ಂಘನೆಯಾಗಿರುವುದು ನಿಚ್ಚಳ: ಯಾವುದೇ 


ವ ಎಷ ಪಉ್ಷ್ಫಉ್ಥ ಮಾನಸ ಸ/20 


a 
ಅ ಇ 


& ಕ 


ಬಡತನ ನಿವಾರಣೆಗಾಗಿ ಸರ್ಕಾರದಲ್ಲಿ ಸಾಕಷ್ಟ Pe 


ಪ್ರಯತ್ನ ಗಳ ಮಧ್ಯೆ ಯೂ, "ಅಧಿಕೃ ತ' ಬಡತನ ಕ 


ಕೆಳಗಿರುವವರ ಸಂಖ್ಯೆ 1951ರಲ್ಲಿ: 165 ದಶಲಕ್ಷ ಇದ್ದದ್ದು 
; 1993- 94ರಲ್ಲಿ 320 ದಶಲಕ್ಷ ಕ್ಕಿ ತ ಹೆಚ್ಚಿದೆ. . | 


ಭಾರತದಲ್ಲಿ ಬಡತನ ನಿವಾರಣೆಗೆ ಡ್‌ ಉದ್ದ ಗ 
ಅವಕಾಶ ಹಾಗೂ ತೀವ್ರ ಗತಿಯ ಆರ್ಥಿಕ ಬೆಳವಣಿಗೆ- ಎರಡು " 


ಮುಖ್ಯ: 'ಮಾರ್ಗಗಳು ಎಂದು ಹಲವು ಅರ್ಥಶಾಸ್ತ್ರ ಜ್ಞರು,. 


ಯೋಜನಾಕಾರರು ಹಾಗೂ ರಾಜಕೀಯ ಪಕ್ಷ ಗಳು ವಾದಿಸುತ್ತದೆ. 
ಆದರೆ ಅಂಕಿ ಅಂಶಗಳನ್ನು ಗಮನಿಸಿದಲ್ಲಿ ಇದು ಯಾವಾಗಲೂ" 
ಸತ್ಯ ವಾಗುವುದಿಲ್ಲ: ಕಡಿಮೆ ಪ ಕ್ರಮಾಣದ ದುಡಿಯುವ 


ಜ್ಞನರಿದ್ದ ರೂ, ಅವರ ಕೆಲಸಕ್ಕೆ ಸಿಗುವ ಸಾಕಷ್ಟು ವೇತನದಿಂದ ' 
ಬಡತನ; ನಿವಾರಣೆಯಾಗುತ್ತ ಡೆ. ಹೀಗಾಗಿ ವೇತನದ ಪ್ರಶ್ನ ಇಲ 


ಮುಖ್ಯವಾಗುತ್ತದೆ. ಸ 
ರ ಭಾರತದಲ್ಲಿ ಇ ಜಟ 


'ಬಡತನಕ್ಕೆ ನಿಜವಾದ ಕಾರಣ, ಕೆಲಸ. ಮಾಡಲು ಬಡವರಿಗೆ 
) ಇಷ್ಟ ವಿಲ್ಲ )ದಿರುವುದು ಕಾರಣವಲ್ಲ. ಅವರನ್ನು ಕೆಲಿಸಕ್ಕೆ ನೇಮಕ. 
ನ ಮಾಡಿಕೊಳ್ಳುವವರು ಸೂಕ್ತ ವೇತನ ನೀಡದಿರುವುದು ಮುಖ್ಯ 
ಕಾರಣ. ಹೀಗಾಗಿ ಮಾರಲು ಶ್ರಮ ಶಕ್ತಿ 'ಮಾತ್ರ ಹೊಂದಿ ನಂತಹ : 
ಕಾರ್ಮಿಕರು, ತಮ್ಮ. . ಕುಟುರಿಬದವರೊಡನೆ ಘಿನತವತ್ತ 
| ಮಾನವೀಯ ೪ ಅಸ್ತಿ ಸತ್ವ ಹೊಂದಲು ಸೂಕ್ತ. ವೇತನ ಪಡೆದು 


4 


ಕೊಳ್ಳಬೇಜ, .. ಜಂ 
| ಸಾಕಷ್ಟು ಸಂಪನ್ಮೂ ಲಗಳು ಲಭ್ಯ ಆ ಸೂಕ್ತ 


ವೇತನದಲ್ಲಿ ಕೆಲಸದ ಹಕ್ಕನ್ನು ವಾಸ್ತವವಾಗಿಸುವಂತಹ ಸೆಂವಿಧಾಕ . 
: ಬದ್ಧತೆಯನ್ನು ಕಾರ್ಯಗತಗೊಳಿಸುವಲ್ಲಿ ಭಾರತ ಸರ್ಕಾರ ಸಾಕಷ್ಟು ,. 


ಪ್ರಯತ್ನ? ಗಳನ್ನು ಮಾಡಿಲ್ಲ _ದಿರುವುದೂ: ಹಲವು. ಉದಾಹರಣೆ 
ಗಳಲ್ಲಿ ವ್ಯಕ್ತ ವಾಗುತ್ತದೆ. ಬಡತನ ನಿವಾರಣೆ ಪ್ರಕ್ರಿಯೆಯ 
ಅಗತ್ಯ ವೇತನದಲ್ಲಿ ಎಲ್ಲಿ ರಿಗೂ ಕೆಲಸದ ಹಕ್ಕ ನ್ನು ಒದಗಿಸಲು. 
ಸಂಪನ್ಮೂ ಲಗಳ ಕೊರತೆ ಇದೆ ಎಂಬುದು ಸರಿಯಲ್ಲ. ಆದರೆ. 


ಇಚ್ಛಾಶಕ್ತಿ ಕೊರತೆ, ಅದಕ್ಷ ತೆಹಾಗೂ ಆಡಳಿತಗಾರರ ದುರಾಡಳಿತ . 
| ಬಡತನ ನಿವಾರಣೆಯ ವೈಸಲ್ಯಕ್ಕ ಕ್ಷೆ ಕಾರಣ. | 


ಘು 
ಇ ೫ 


ಕಾರ್ಯಕ್ರಮಗಳಿವೆ. ಪ್ರತಿ ವರ್ಷ ಕೇಂದ್ರ ರಾಜ್ಯ ಸರ್ಕಾರಗಳು ನ 
ಇದಕ್ಕಾಗಿ ಸಬ್ಸಿಡಿಗಳನ್ನು ತೆಗದರಿಸುತ್ತದೆ. ಆದರೆ ಈ ಎಲ್ಲಾ " 


ತಾ 


. NE, ಎಚ್ಲಿಡಪಡಂಕ ಆಡುತ್ತದೆ ಪೇ ಣಾ 
 ಶಾತಿಗೂಣದರಿಂಡ ಧಕ್ಕೆಯಾಗುತ್ತದೆ. . ೫ 1 


ಮಹಿಳೆಯರ : ಬಳೂರ ಇನ ಗಣಿತ 
ಗ್ಲಿ ಅಥವಾ ಬದಕಿನಲ್ಲಿ ಸ್ವಾಯತ್ತ 3 ಪಡೆಯುವುದು, 


ಹ ಸಮಾಜದಲ್ಲಿ ಅವರ ಈ ಎಲ್ಲಾ ಹಕ್ಕುಗಳೂ ಲಿಂಗ ಸಂಬಂಧೀ 
ವಿಚಾರಕ್ಕೆ ಬಂದಾಗ ಬಹುಶಃ ಈ. ಮೂರೂ ಅಂಶಗಳನ್ನು 
.`: ಅವರಿಂದ ಕಿತು ್ರಿಕೊಂಡಿರುವುದೇ ಅಥವಾ ಅಪಹರಿಸಿರುವುದೇ 
ಗ ಮಹಿಳೆಯರ ಅಸಮಾನತೆಗೆ ಮುಖ್ಯ ಕಾರಣವಾಗಿ ಕಂಡುಬರುತ್ತದೆ. 


ಸಾಮಾಜಿಕ ಸಮಾನತೆ, ಅರ್ಥಿಕ ಸಮಾನತೆ, ಹಾಗೂ 


RSs ವಿಕ ಬಂದಾಗ, ಮೇಲ್ನೋಟಕ್ಕೆ 
ಇ ಅವುಗಳೆಲ್ಲವೂ ಮಹಿಳೆಯರಿಗೆ ಲಭಿಸಿವೆ. ಅಥವಾ ಲಭಿಸುತ್ತಿವೆ 
ಕುಟುಂಬದ ' 


ಸ್ಥ ಒಳಹೊಕ್ಕು ನೋಡಿದಾಗ ಅಷ್ಟೇ ಸತ್ಯಾಂಶ ಹೊರಬೀಳುತ್ತದೆ. 
ನ ಬಹುಶಃ ಈ ಮೂರೂ ಅಂಶಗಳನ್ನು ಒಳಗೊಂಡಂತೆ ಯಾವುದೇ 


... ಒಂದು ಕುಟುಂಬದಲ್ಲಿ ಮಹಿಳೆ ಮತ್ತು ಪುರುಪರಿಬ್ದರೆ ನಡುವೆ ' 


ಘರ್ಷಣೆಗಳು, ಕಲಹಗಳು ಬಿನ್ನಾಬಿಪ್ರಾಯಗಳೂ 
 -.ನಡೆಯುತಿ ನಡೆಯುತ್ತಿರುವುದು ಇವತ್ತಿಗೂ ಟಪಾಲು, ವಾಗಿದೆ. 
ಕ ಮಹಿಳೆಹುರವರೆಗೂ ಯೋಚಿಸುವಾಗ, ಒಂದಲ್ಲ ಒಂದು 

ಕ ಕಾರಣಗಳಿಗಾಗಿ ಹೆಚ್ಚುತ್ತಿರುವ ಕೌಟುಂಬಿಕ ಕಲಹಗಳು; 'ವಿವಾಹ 


ಕ ॥ ವಿಚ್ಛೇಧನಗಳು. ಘರ್ಷಣೆಗಳು, ದೌರ್ಜನ್ಯಗಳು, "ಈ.-ಲಿಂಗ - 


- ' ಸಂಬಂಧೀ ಶಕ್ತಿಗಳ ಮಧ್ಯೆ ಸೃಷ್ಟಿಸುವ ಅಸಮಾನತೆಗೆ ಪ್ರಮುಖ 
ಕಾರಣಗಳೆಂದು ಹೇಳಬೇಕಾಗುತ್ತದೆ. ಯಾವುದೇ ಒಂದು ಹೆಣ್ಣು 


ತಾನು ಬದುಕಿರುವುದು ಬೇರೊಬ್ಬರ ಆಶ್ರಯದಲ್ಲಿ ಮಾತ್ರ . 


ಎಂಬಂತಹ 'ಭ್ರಮೆಗಳಿಂದ ಹೊರಬಂದು, ತಮ್ಮ ಹಕ್ಕುಗಳ 
ಅರಿವಿನ, ಅಥವಾ ಸಮಾನತೆಯ ಬಗೆಗೆ ಪ್ರಶ್ನೆ ಮಾಡಿದಾಗ 


 . ಸಹಜವಾಗಿ ಕುಟುಂಬದಲ್ಲಿ ಘರ್ಷಣೆಗಳು ಪ್ರಾರಂಭವಾಗುತ್ತವೆ. 


.:' ಇದು ಸಾಮಾನ್ಯವಾಗಿ:ವರ್ಗ, ಜಾತಿ, ಎಂಬ ತಾರತಮ್ಮವಿಲ್ಲದೆ 


ky 'ನಡೆಯುವ ಸಾಮಾನ್ಯ ಅಂಶಗಳಾಗಿ ಕಂಡುಬರುತ್ತವೆ. 


ಇಂತಹ ಮೂಲಭೂತ ವಿಚಾರಗಳ ಬಗ್ಗೆ ೮ಂಬಲ್ಲ ಡಿ ಜ್ನ 


`ಒಂದು ಕಡೆ ಮಹಿಳೆಯರು ತುಳಿತಕ್ಕೆ ಒಳಗಾದರೆ; ಮತ್ತೊಂದು 
"ಕಡೆ, ಈ ಎಲ್ಲಾ-ಅಂಶಗಳನ್ನು ಅರಿತೂ, ಸಾಮಾಜಿಕ 
ಕಟ್ಟುಪಾಡುಗಳಿಗೆ ಹೆದರಿ ತಮ್ಮ ತನವನ್ನೇ ಮರೆತು ಬದುಕು 


-- ನಡೆಸುವವರು ಒಂದು ಕಡೆಯಾದರೆ; ಮೂರನೆಯ ವರ್ಗಕ್ಕೆ 
ಬರುವವರು ಈ ಲಿಂಗ ಅಸಮಾನತೆಗೆ ಕಾರಣವಾಗುವ ವಿಚಾರಗಳ ' 


; ರದ ಸಿಡಿದೆದ್ದು, ಹೋರಾಟ 


ಹ ಲಿಂಗ ಸ ಬಡತನ ಮತ್ತು ಮಹಿಳಾಭಿವೃದ್ಧ 3 


 ಕುಟೌಬದಲ್ಲಿ “ತೀರ್ಮಾನ ತೆಗೆದುಕೊಳ್ಳುವ. ಶಕ್ತಿ ಮತ್ತು ` 
ತ ಸಂಪನೂ ಒಲಗಳ ಮೇಲಿನ ಹಿಡಿತ; ಈ ಮೂರೂ ಅಂಶಗಳು. 


ಮಾಡುವವರು ಮತ್ತೊಂದ್‌ ಕಡೆ: ಇವು RN ಸ, 


ದಲ್ಲೂ ಈ ಮೂರೂ ಗುಂಪುಗಳು ಸಹಜವಾಗೇ ಕಂಡುಬರುತ್ತವೆ. : 
ಸಾಮಾನ್ಯವಾಗಿ ಮಹಿಳೆಯರ ಹಿಡಿತದಲ್ಲಿರುವ Re 
over resources) ಸಂಪನ್ಮೂಲಗಳು ಸಾಮಾಜಿಕ ಮತ್ತು 


ಆರ್ಥಿಕ ಸಾಮರ್ಥ್ಯಗಳ ಮೇಲೆ ನಿರ್ಧರಿತವಾಗುತ್ತವೆ. ಅಥವಾ , 


ಅವರು ಪಡೆದುಕೊಳ್ಳುವ ಸಾಮರ್ಥ್ಯವನ್ನು ನಿರ್ಧರಿಸುತ್ತ ದೆ. 


: ಅಂದಾಗ ಆಯಾ ಸಮಾಜದಲ್ಲಿನ ಜಾತಿ ಮೆತ್ತು' ವರ್ಗ ಕೂಡ 


ಪರಿಗಣನೆಗೆ ಬರುತ್ತದೆ. ಆ ಸಂದರ್ಭದಲ್ಲಿ ಮಹಿಳೆಯರು 


ಸಮಾನತೆ ಬಗ್ಗೆ ಮಾತನಾಡುವಾಗ ಸಾಮಾಜಿಕ ವರ್ಗ ಜಾತಿ ' 


ಇವುಗಳ ಜೊತೆಗೆ-ಲಿಂಗ ವಿಚಾರವೂ ಸೇರಿಕೊಂಡು: ಡಿ 


``ಯೆ ರನ್ನು ಆತಂಕಕ್ಕೆ ಈಡುಮಾಡುತ್ತವೆ. - 


' ಕುಟುಂಬದಲ್ಲಿ ಮಹಿಳೆಯರು ಬಡತನದಲ್ಲಿ ಬ 


ಹೆಚ್ಚಿನ ಬಡತನವನ್ನು ಅನುಭವಿಸುವವರಾಗಿದ್ದಾರೆ. (Poorest 
‘of the poor) ಸಾಮಾಜಿಕ, ಸಾಂಸ್ಥಿಕ ಅಫ್ಲಿಗಳಿಂದಾಗಿ' 
‘(Soeictal and institutional ಚಣ) ಮಹಿಳೆಯರ 


ಅವಶ್ಶಕತೆಗಳನ್ನು ಪೂರೈಸುವಲ್ಲಿ, ಎದ್ಕ್ಮಾಭ್ಕಾಸ ಆರೋಗ್ಯ 
ವಿಚಾರಗಳೇ ಅಲ್ಲದೆ, ಕುಡಿಯುವ ನೀರು, ಉರುವಲು ಸಂಗ್ರಹಣೆ , 
ಮತ್ತು ನೈರ್ಮಲ್ಕದ ಅಭಾವ, ಉದ್ಯೋಗ ಮತ್ತು ವರಮಾನ 


ಹಾಗೂ ಸಂಪನ್ಮೂಲಗಳು ಅಸಾಮರ್ಥ್ಯತೆಯನ್ನು ಹೊಂದಿರು 


ಬ್ರುದೇ ಫಗ | 


ಇಂದು ಸಾಕಷ್ಟು. ಸ ಪ್ರಮಾಣದಲ್ಲಿ ದೊರೆಯದ 
ಸಂಪನ್ಮೂ ಲಗಳಾದ ನಿಕರ, ಅಡಿಗೆಗೆ ಬೇಕಾದ ಉರುವಲುಗಳು; 
ನೈ ರ್ಮಲ್ಕ ತೆ ಅವರ ಸ್ವಂತ ದುಡಿತದ ಸಂಪಾದನೆ, ಇದೆಲ್ಲವೂ 
ಬಹುಶಃ ಮಹಿಳೆಯರ ಪಾಲಿಗೆ ಸಂದಿಗ್ದ ಪರಿಸ್ಥಿತಿಯನ್ನುಂಟು 


ಮಾಡುವ ಹಾಗೂ ಅಷ್ಟೇ ವಿಮರ್ಶಾತ್ಮಕ ವಿಚಾರಗಳಾಗಿ ' 


ಕಂಡುಬರುತ್ತವೆ. ಏಕೆಂದರೆ ಲಿಂಗ ಸಂಬಂಧೀ ವಿಚಾರಗಳನ್ನು 


ಸಮಾನತೆಯ ದೃಷ್ಟಿಯಿಂದ ವಿಚಾರ ಮಾಡಲು ಹೊರಟರೆ 
ಸಾಕಷ್ಟುಮಟ್ಟಿಗೆ ಬಡತನದ ಜೊತೆಗೆ, ಅಸಮಾನತೆಯ ಜೊತೆಗೆ 


ಹೆಚ್ಚಿನ ಜವಾಬ್ದಾರಿಗಳನ್ನು ಕೂಡ ಅವರು ನಿರ್ವಹಿಸುವುದು : 
(ಹೊಂದಿರುವುದು) ಕಂಡುಬರುತ್ತ ದೆ. ಈ ಎಲ್ಲಾ ಅಂಶಗಳೂ _ 


ಕೂಡ '860661- power- -relations ಎಷ್ಟರ ಮಟ್ಟಿಗೆ 


,ಮಹಿಳೆಯರು ನಿತ್ಕ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆಂಬುದು 
ಮನವರಿಕೆಯಾಗುತ್ತ ದೆ. 


ಲಿಂಗದ- -ಆಧಾರದ ಮೇಲೆ ವಿಭಜಿಸಲಾದ ಹ 
‘division of labour): “ಹಲವಾರು ಕುಟುಂಬದ ಕೆಲಸಗಳಿಂದ 


ಖಿ 


ಳಾ 


| ಹಿಡಿದೂ, ಮನೆಯ ಹೊರಗೂ ಬಡಿಸುವ ಮಭಳಿಯರು' 


ಮತ್ತು. ಅವರ ಸಮಸ್ಯೆ ಗಳು, ಅಲ್ಲದೆ ಸಾಕಷ್ಟು ನೀರಿನ 


 ಫೌಲಭ್ಯವಿಲ್ಲದಿರುವುದು (ಕೊರತೆ. ಸ್ರಿಗೂ ನೈರ್ಮಲೃದ ಅಭಾವ 
'- ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರ ಆರೋಗ್ಯದ ಮೇಲೆ ' 


`` ಹೆಚ್ಚಿ ನ ಪರಿಣಾಮ ಬೀರುತ್ತ ದಲ್ಲ ದೆ, ಮಹಿಳೆಯ Repro- | 


ಸ ರ dಂt೪e ಗealthನ “ಮೇಲೂ ಹೆಚ್ಚಿನ :ಪರಿಣಾಮ 
 ಜೀರುವಂತಾದ್ದಾಗಿದೆ. ಅಲ್ಲದೆ ಇತ್ತೀಚೆಗೆ ಪರಿಸರ ಮಾಲಿನ್ಯ " 


ಫ್‌ ತಾ ಥ 


ನೀರಿನ ಅಭಾವ, ಅರಣ್ಯಗಳ ನಾಶ ಈ ಸಾಮಾನ್ಯ ಸಂಪನ್ಮೂಲ: 
ಗಳ ಅಭಾವ ಇವೆಲ್ಲವೂ ಸೇರಿ-ಮಾನವನ ' ಅಭಿವೃದ್ಧಿಯ, 


| ಮೇಲೆಯೇ ವ್ಯತಿರಿಕ್ತವಾದ ಪರಿಣಾಮ ಬೀರುವಂತಹವು . 


"ಗಳಾಗಿದ್ದು, ಅದರಲ್ಲೂ ಮಹಿಳೆಯರ ಮೇಲೆ ಅತ್ಯಂತ ಹೆಚ್ಚಿನ. 
ರೀತಿಯಲ್ಲಿ ವ್ಯಕ್ತಿ ರಿಕ್ತವಾದ ಷ್ನರಿಸರವನ್ನೇ € ನಿರ್ಮಾಣ 


ಗ a ಕ್ಷ ಸಂಪನೂ ಗಳೆಲ್ಲ ಲವು 
ಮಹಿಳಾ ವಿರುದ್ಧದ ತಾರತಮ್ಮ ನೀತಿಯನ್ನೇ ಹೇಳುವಂತಹ ಪುರುಷರ 
'ಅಧೀನದಲ್ಲಿರುವುದೇ ಆಗಿದೆ. ಇಂದಿಗೂ ಎಲ್ಲಿ ಮಹಿಳೆಯರು - _ 
ಕುಟುಂಬದ ಸಂಪನ್ಮೂ ಲಗಳಲ್ಲಿ ಸಮಾನತೆ, ಹಿಡಿತ 
' ತೆಗೆದುಕೊಂಡಿರುವರೋ 'ಅಥವಾ' 'ಹೊಂದಿರುವರೊ ಅಂತಹ ` 


ಕುಟುಂಬಗಳಲ್ಲಿ ಮಾತ್ರ ಈ ಲಿಂಗ ಸಂಬಂಧಿ ಶಕ್ತಿಯ ಹಿಡಿತದಿಂದ -.. 
ಅವರು ಹೊರತಾಗುವುದು ಕಂಡುಬರುತ್ತದೆ. ಅಂತಹ ಮಹಿಳೆಯರ, ಬ 


ತ್ತಿ ನಮನವು ಕುಟುಂಬದಲ್ಲಿ. 'ಸೆಮಾನತೆಯಿಂದ ಕೂಡಲೂ ` 


ಸಾಧ್ಯವಿರುತ್ತದೆ. ಹಾಗೆಯೇ ಅವರು ತಾವು ಗಳಿಸಿದ" 
'ಆದಾಯವೆಲ್ಲವೂ ಕುಟುಂಬದ ಮೂಲಭೂತ್ಯ ಆವಶ್ಯ ಕತೆಗಳನ್ನು , 
ಪೂರೈಸಲು ಇ ವ್ಯಯ ಮಾಡುವುದು ಕಂಡುಬರುತ್ತದೆ. ಅದೇ ಪುರುಷರು" 


ಆದಾಯವನ್ನು 'ಹೆಚ್ಚಿನ ಭಾಗ ತಮ್ಮ ವೈಯಕ್ತಿ. ಕ ವಿಚಾರಗಳಿಗೆ ಗ 


ಜನಾ ಮಾಡುತ್ತಿದೆ. ಅದರಲ್ಲೂ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದ . ಸು ಜಾಈ ಇವೆಲ್ಲ _ವುಗಳ ಅರ್ಥವೆಂದರ ಹ 
ಸ : ಬಡಮಹಿಳೆಯರ ಮೇಲೆ. ಇನ್ನೂ ಹೆಚ್ಚಿನ: ಪರಿಣಾಮ 


: ಬೀರುವಂತಹದ್ದಾಗಿದೆ. ' 
ಬೀನಾ ಅಗಲವಾಲರ ರ ಅನ್ನಯನದ ಪ್ರಕಾರ ಭಾರತದ 


ಭಾ ದೇಶದಲ್ಲಿನ ಇಡತನವು ಲಿಂಗ. ಮತ್ತು ಪರಿಸರ ಹಾಗೂ 


೩ 


. ಬಡತನಗಳ ನಡುವಿನ ಪರೆಸ್ಪ ರ ಇಡುಂಧಗಳ ಪರಿಣಾಮಗಳನ್ನು. 
ಒಂದು ಕಡೆ ಪಟ್ಟಿ ಮಾಡುತ್ತಾ (1 st) ಹೋದಂತೆ, ಅದರಲ್ಲೂ 


ಮಹಿಳೆಯರಿಗೆ ಇರುವ ಪರಿಸರೆದಲ್ಲೆ ನೀರಿನ, ವಸತಿಯ i 


ಸೌಲಭ್ಯ ವಾಗಲಿ, ಶೌಚಲಯ ಮುಂತಾದುವುಗಳ ಕಡೆ - ಪರಿಸರದ... 
ದೃಷ್ಟಿಯಿಂದ, ಹೆಚ್ಚಿನ ಗಮನ ಹರಿಸಿ ಅಂತಹ ಕಾರ್ಯಕ್ರ ಕ್ರಮಗಳಿಗೆ" : | 
“ಮಹತ್ವ ಸ ಕೊಟ್ಟು ಫಲಪ್ರದವಾದಲ್ಲಿ - "ಮಾನವಾಭಿವೃದ್ಧಿ ಗೆಬಂಧು ` - 


| ` ಅರ್ಥ ಬರುತ್ತದೆ. ಅಲ್ಲದೆ ದುಡಿಮೆಯ ಪರಿಕಲ್ಪನೆ ಮತ್ತು ಆದಾಯ .. 


ಇವುಗಳು ಸಂಪೂರ್ಣ ಮಹಿಳೆಯರ ವಿಚಾರದಲ್ಲಿ ಸಾಮಾಜಿಕವಾಗಿ . 


`' ಗ್ರಾಮೀಣ ಮಹಿಳೆಯರು ಈ ಕ್ಕಪಲ್ಲೀ: ಹ ಸೇರುತ್ತಾರೆ. ಹಾಗೂ ಸಾಂಸ್ಕೃತಿಕವಾಗಿ ಹಿಡಿಯಲ್ಪಟ್ಟ (ಕಟ್ಟುಬಿದ್ದ) ಲಿಂಗ "` 


"ಎಂದಿದ್ದಾರೆ. 


ಪ್ರಾಣಿಗಳಿಗೆ ; ಸಂಗ್ರಹಿಸುವ 'ಮೇವುಗಳು ಮೊದಲ್ಕೊ ಡು, ಈ 
`` ಎಲ್ಲಾ ಕೆಲಸಗಳಲ್ಲೂ ಪ್ರಾಥಮಿಕವಾಗಿ ಇವರೇ ಕಂಡುಬರುತ್ತಾರೆ. 
ಹೀಗಾಗಿ ಇವೆಲ್ಲಾ ಜವಾಬ್ದಾ ರಿಗಳು ಅವರ ದಿನದ ದುಡಿಮೆಯ” 
`` ಕಾಲಾವಧಿಯನ್ನು ಹೆಚ್ಚಿಸುವುದಲ್ಲ ದೆ (depletion reduced’ 


4 ತ access to forests, water and land) ಬಳಸಬಹು - 


ಹ ಯ ತಾರತಮ್ಮತೆಗೆ ಬಲಿಯಾಗುವುದರಿಂದ. ಮಹಿಳೆಯರು 
ಮಹಿಳೆಯರು ಉರುವಲು ಸಂಗ್ರಹ, ನೀರು ಹಾಗೂ . ಅಭಿವೃದ್ಧಿ ಯಾಗಲೀ ಮಹಿಳೆಯರ ' ಸಶಕ್ತಿ ಕರಣಕ್ಕೆ . 


ಅರ್ಥವಿರುವುದಿಲ್ಲ. ಲಿಂಗ-ಸಮಾನತೆ ಕಂಡುಕೊಳ್ಳ ಖೇದ ಸ 


ಸಾಮಾಜಿಕ ಹುತ್ತು ಸಾಂಸ್ಕೃತಿಕವಾಗಿ ಮಹಿಳೆಯರ ಮೇಲೆ ಹೇರಲ್ಪಟ್ಟ . 
" ಲಿಂಗ ಸಂಬಂಧೀಶಕ್ತಿಗಳ ಹಿಡಿತದಿಂದ ಬಿಡಿಸಿಕೊಂಡಾಗ ಮಾತ್ರ. ' 


ಮೇಲೆ ಹೇಳಿದ ಆ ಮೂರೂ ಮೂಲಭೂತ: 'ನಿಚಾರಗಳಲ್ಲಿ ಸ 
' ಅರಿವನ್ನು ಮೂಡಿಸಿಕೊಂಡು ಅಭಿವೃದ್ಧಿಯಲ್ಲಿ ಮುನ್ನಡೆದಾಗ " 


' ದಾಗುತ್ತದೆ. ಇದರ ಬದಲಾಗಿ ಜೇವನದ ಅತ್ಯ ಂತ ಹೆಚ್ಚಿನ . ಮಾತ್ರ ಅಂತಹ ಒಂದು ಅಭಿವೃದ್ಧಿಗೆ ನಿಜವಾದ. ಅರ್ಥ ' 


“ಅವಧಿ ಹಾಗೂ ಅವರ ಶ್ರಮವು ಬರೇ ಉರುವಲು, ಆಹಾರ, 
“ನೀರು, ಸಂಗ್ರಹಿಸುವಲ್ಲಿ: ವ ೈಯವಾಗುವುದಾದಲ್ಲಿ 'ಅವರ 


ಹ "ಆರೋಗ್ಯದ ಮೇಲೆ ವ್ಯತಿರಿಕ್ತ "ಫಂಣಾಮ ಬೀರುವ ಮೂಲಕ - 


ಮಹಿಳೆಯರಲ್ಲಿ ) ಅಪೌಷ್ಠಿಕಾಂಶದ ಮಟ್ಟ ಹೆಚ್ಚುತ್ತ ದೆ. ಅದರಲ್ಲೂ , 
- ಬಡತನದ ಕುಟುಂಬದ ಮಹಿಳೆಯರನ್ನು ಹೆಚ್ಚಾಗಿ ಕಾಡುತ್ತದೆ. : 


"ಆಗ ಅವರು ಉಳಿವಿನ ಬಗ್ಗೆ ಹೋರಾಟ ಮಾಡುವ ಬದಲು-' 


"ಇಡೀ ಪ್ರಪಂಚದಿಂದಲೆಕ ಕಣ ರೆಯಾಗುವ . ಸಾಧ್ಯ ತೆಗಳು 


ಹಚ್ಚಾಗುತ್ತ ವೆ. 
" ಇವಕ್ಕೆ ಲ್ಣಾ ಮುಖ್ಯ ಕಾರಣಗಳಿಂದರೆ- ಮುಖ ವಾಗಿ... 


ಕೆಂ. ಗ್ರಾಮೀಣ ಪ್ರದೇಶಗಳಲ್ಲಿ ಕುಟುಂಬದಲ್ಲಿ 


ಸ್ಟ 
ಗು 
# 


ಸಭದ ವಾಗುತ್ತದೆ. 


ಸಲ್ಲಿಸಬಹುದಾಗಿದೆ. ಇದರಲ್ಲಿ ಸಮಾಜದ ಹಾಗೂ ಕುಟುಂಬದಲ್ಲಿ . - 
ಪುರುಷರ ಪಾತ್ರ ಹಾಗೂ ಅಭಿವೃದ್ಧಿ ಯೋಜನೆಗಳನ್ನು. . 
ಹಮ್ಮಿಕೊಳ್ಳುವ ಯೋಜನಕಾರರ ಮೇಲಿನ ಜವಾಬ್ದಾ ಗಳು 
ಅತ್ಯಂತ ಹೆಚ್ಚು ಮಹತ್ವ ಪಡೆಯುತ್ತವೆ. ಅಂತಹ ಯೋಜನೆಗಳು .. 
ಲಿಂಗ ಸಂಬಂಧೀ ಶಕ್ತಿಗಳನ್ನು. ಹೊರತುಪಡಿಸಿ, ನೇರವಾಗಿ ' 
ಮಹಿಳೆಯರನ್ನು ತಲುಪುವಂತೆ, ನೋಡಿಕೊಳ್ಳುವುದೇ ಆದಲ್ಲಿ 
ನಿಜವಾದ “ಮಹಿಳಾಭಿವೃದ್ಧಿ”- ಅಮಲಿನ ಸಾನ ನ 
ಮ | ಡಾ| ಮಂಗಳಾ ಎಸ್‌. ಎಂ. ಸ 


ಬಯಲ ಬಾಯಾರಿಕೆ 
ಹೋಗಬೇಕಿದೆ ನಡೆದು ತಣ್ಣಗೆ 
ಕುಡಿಯುತ್ತ ನಿರ್ಜನ ಬಯಲ ಸುಖವಾ 
ಚಿಕ್ಕಿಯೊಂದಿಗೊಂದಿಷ್ಟು ಮಾತು 
ಚಂದಿರನ ಮುಗುಳುನಗೆ ಸಾಕಲ್ಲವ? 
ಬಂದರೆ ಸಾವರಿಸಿ ದೂರದಿಂದೆಲ್ಲಿಂದೋ 
ಕೇದಗೆಯ ಕಂಪು ಬರಲಿ. 
ಬೆನ್ನಿಗಿರಲಿ ಟಿಂವಕ್ಕಿ ಹಾಡು 
ಮೆಲ್ಲರರ ನೇವರಿಕೆ ನಿಲ್ಲದಿರಲಿ 
ಪಾದ ಚುಚ್ಚುವ ಚೂಪುಗಲ್ಲುಗಳ 
ಅಲ್ಲಲ್ಲೇ ತುಳಿಯುತ್ತ 
ಸಾಗಬೇಕಿದೆ ಸುಮ್ಮಗೆ 
ಒಳಗೆ ಸಿಡಿಯುತ್ತಿರುವ ಸಿಡಿಮದ್ದುಗಳನ್ನೆಲ್ಲ 
ನುಂಗಬೇಕಿದೆ ತಣ್ಣಗೆ. 
ಬಟ್ಟಬಯಲ ಬೆಳದಿಂಗಳಲಿ 
ದಿಟ್ಟಮರೆಯಾದ ಅಕ್ಕ 
ಈ ಕತ್ತಲ ಕಡಲೊಳಗೆ ಈಜಲಾರದೆ 
ಬೆಳದಿಂಗಳ ದಾರಿಯಲಿ ಹೇಗೆ ಬರಲಿ? 
ನಿರಾಕಾರಿ ಹುಡುಕಾಟಗಳ ಧೇನಿಸುತ್ತ 
ಸರಿದು ಹೋಗಲಿ ಹೇಗೆ ಬರಿದೇ 
ಬಯಲ ಬಾಯಾರಿಕೆಗೊಂದು 
ಹರಿವ ತೊರೆಯೂ ಆಗದೇ? 

-ಡಾ. ವಿನಯಾ, ಸವಣೂರು 


ಭಾರತೀಯ ಹೆಣ್ಣಿನ ಸ್ಲಿತಿಯಂತೂ ಅತ್ಯಂತ ಶೋಚನೀಯವಾಗಿದೆ. ಅವಳ ಅಡಿಗೆ ಮನೆಯ ಗುಲಾಮಗಿರಿಯ ಜೊತೆಗೆ, 
ಅವಳು ಬಳಸುವ ಒಲೆಯ ಉಸಿರು ಕಟ್ಟಿಸುವ ಹೊಗೆಯೂ ಸೇರಿಕೊಂಡು ಪರಿಸ್ಥಿತಿ ಇನ್ನಷ್ಟೂ ಕರುಣಾಜನಕವಾಗಿಬಿಟ್ಟಿದೆ. 
ಅವಳಿಗೂ ಅಡಿಗೆ, ಊಟಕ್ಕೆ ನಿಗದಿಯಾದ ವೇಳಾಪಟ್ಟಿಯೊಂದಿರಬೇಕು. ಅಡಿಗೆ ಮನೆಯಲ್ಲಿ ಹೊಗೆ ಸಲೀಸಾಗಿ ಹೋಗುವ 
ಚಿಮಣಿಯಿರಬೇಕು. ಅರೆ ಹೊಟ್ಟೆ, ನಿರುದ್ಯೋಗ ಹಾಗೂ ಅನ್ಯಾಯಗಳ ವಿರುದ್ಧದ ಹೋರಾಟದಲ್ಲಿ ಅವಳೂ ಪಾಲ್ಗೊಳ್ಳಬೇಕು. 


ರಾಮ ಮನೋಹರ್‌ ಲೋಹಿಯ 


ಷಾ ಮಾನಸ /23 


31017// ೮311186 


1504710೦08 


000Z/682/398/NH/IWdD ‘ON ೮೨3೬ 


"೦ 008. : Hou Fox 
೫೧0೪ : ಅಲಂ ೩೨3೪ 


SEA ೧೦೫% ೧೦೨೪ ೧೮೦೦8೧೫ ಉಡಿಯ ಉಂ8%ಣ “ಜೀಯಾ 


ಂಜಾಣಣ೦೫೮೫ ಲಂ ಆಡೂ ಉಟಂಲಇ `ಐೌಊಂಬಾಲ ಣಜ [2೧ 
೧ಲಬೀಲಂಂಂಣ ಅಣಣ 600೫7 ೦೧೮೮೮೧೦೫ ಗೀರು; ಉಂ ಐಂ 836೧ 
ಖಾಲ cooky Mee ೦೦೧ ‘gee Poo" ಎಂಜಲಿನ 2೦ಛಂಡಿಇ02 
scone Leos Moser "ಉ0"%ಔಂಜ ಜೀ 8 ೫೫೮೧ 


ಸ 


A! 


೪ ಳೆ 
NN 


